





ಆಚಾರ್ಯ 
ರಾಮಾನುಜರು 
ಮತ್ತು 


ಅವರ ಉಪದೇಶಗಳು 


x 


ಪ್ರಕಾಶಕರು 
ಉಭಯ ನೇದಾಂತ ಪ್ರವರ್ತನ ಸಭಾ, ಮನ್ತೇಶ್ನರಂ, 
ಚಿಂಗಳೂ 





ಗಳೂರು. 





1975 


ಆಚಾರ್ಯ 
ರಾಮಾನುಜರು 
ಮತ್ತು 


ಅವರ ಉಪದೇಶಗಳು 
ಇರ್‌ 


ಉಪನ್ಯಾಸಕರು 
ಶ್ರೀ ಉ. ಮೇ. ವಿರ್ದ್ವಾ ಅಹೋಬಿಲ ಮೆಠದ 
ತಿರುಕ್ಕಳ್ಳಂ ನರಸಿಂಹರಾಘವಾಚಾರ್ಕರ್‌ 


ಸಂಗ್ರಹಕರು ಮತ್ತು ಅನುವಾದಕರು 
ಶ್ರೀಉ. ವೇ. ನಿರ್ದ್ಹಾ ಎಂ. ಎ ಲಸ್ಷ್ಮೀಶಾತಾಚಾರ್‌ ಎಂ.ಎ 


ಪ್ರಕಾಶಕರು 
ಉಭಯ ವೇದಾಂತ ಪ್ರವರ್ತನ ಸಭಾ, ಮಲ್ಲೇಶ್ವರಂ, 
ಬೆಂಗಳೂರು. 


1೦1ರ 


ಮುನ್ನು ಡಿ: 


ಪ್ರತಿವರ್ಷವೂ ರಾಮಾನುಜಾಚಾರ್ಯರ ವರ್ಷವರ್ಧಂತಿ 
ಯಂದು ನಡೆಯುವ ಉಪನ್ಯಾಸದ ಸಾರವನ್ನು ಒಂದು 
ಕೈ ಹೊತ್ತಿ ಗೆಯಾಗಿ ಪ್ರಕಟಸುವ ಪದ್ಧತಿಯು ಈಗೆ 
ಎರಡು ವರ್ಷಗಳಿಂದ ನಡೆದು ಬಂದಿದೆ. 1975ನೇ 
ವರ್ಷದ ಉಪನ್ಯಾಸಕರು ನೃಸಿಂಹಪ್ರೀಯೆ? ಪತ್ರಿಕೆಯ 
ಸಂಪಾದಕರಾದ ಉಭಯೆನೇದಾಂತ ಪ್ರವರ್ತನಾಚಾರ್ಯ 
(ಅಹೋಜಿಲಮಠದ ಆಸ್ಮಾನವಿದ್ದಾನ್‌) ಶ್ರೀರ್ಮಾ 
ತಿರುಕ್ಕಳ್ಳಂ ನರಸಿಂಹರಾಘವಾಜಾರ್ಯರು. 


ತಮಿಳುಭಾಷೆಯಲ್ಲಿ ಮಾಡಿದ ಅವರ ಉಪನ್ಯಾಸನನ್ನು 
ಸಂಗ್ರಹಿಸಿ ಅನುವಾದ ಮಾಡಿಕೊಚ್ಚಿವರು ಶ್ರೀ ಉ. ವೇ. 
ನಿರ್ದ್ವಾ ಎಂ. ಎ. ಲಕ್ಷ್ಮೀತಾತಾಚಾರ್ಯರು. ಉಪನ್ಯಾಸಕ 
ರಿಗೂ ಮತ್ತು ಅನುವಾದಿಸಿದವರಿಗೂ ಸಭೆಯು ಹಾರ್ದಿಕ 
ಧನ್ಯ ವಾದಗಳನ್ನು ಅರ್ಪಿಸುತ್ತದೆ. ಈ ಇರುಹೊತ್ತಿಗೆ 
ಯನ್ಮು, ಶ್ರೀವೈಷ್ಣವ ಸಿದ್ಧಾಂತದಲ್ಲಿ ಆಸಕ್ತಿ ಇರುವ 
ವಾಚಕರು ಸ್ನಾಗತಿಸುತ್ತಾರೆಂದು ಆಶಿಸುತ್ತೇನೆ. 


ಇತಿ 
ಕಾರ್ಯದರ್ಶಿ 
ಎಂ. ಎ. ರಂಗಸ್ಥಾಮಿ 


ಶ್ರೀಃ 
ಶ್ರೀಮತೇ ರಾಮಾನುಜಾಯೆ ನಮಃ 


ಭೂಲೋಕದಲ್ಲಿ ಜೀವಾತ್ಮರಿಗೆ ಎರಡೇ ಎರಡು ದಿನಗಳು ಶುಭದಿನಗಳು. 
ಆದ್ದರಿಂದಲೇ « ತೆಪ್ರನಾಳ್‌ ಕೆಲ್ಲಾದ ಶೆಬ್ಲಣ್‌ಮಾಲ್‌ ಎಂಗಳ್ಳಾಲ್‌ 
ಎನ. ನಾಳ್‌ ಎನ್ನಾಳುಂ ನಾಳಾಹೆಂ್ಯ ' ಗ ಎಂದು ಆಳ್ವಾ ರರು ಅನುಗ್ರಹಿಸಿ ದ್ದ ರೆ. 
ಪ್ರ ಎರು ದಿನಗಳ ಮ್ರದು ಮತ್ತೆಲ್ಲದಿಸಗಳೂ ಜೀವಾತ್ಮ ಡಿಗೆ ಕೆಟ್ಟ ದಿನಗಳೇ- 
(ಶ್ರೀರಂಗನಾಥನಿಗೆ) ನಟನ ಮತ ತ್ರ ಶಾಯಿಗೆ ತಾನು ಧರಿಸಿದ ಪುನ್ನ ಗಳನ್ನು ಯಿ 
«« ಶೂಡಿಕೊಡುತ್ತ ನಾಚ್ಚಿ ಟ್‌ >> ಎಂದು ಹೆಸರು ನೆಡಿದಿರುವ ಗೋದಾ 
ದೇವಿಯು, " ವೇದಮನ್ನೆತ್ತು ಕುಂ ವಿತ್ತಾಹುಂ'' (ವೇದಗಳಿಗೆಲ್ಲ ಬೀಜರೂವ 
ವಾದ) ಎಂದು ಕೊಂಡಾಡಲ್ಪಡುವ, ತಮ್ಮ ದಿವ್ಯೃಪ್ರಬಂಧದಲ್ಲಿ ಇದೇ ಅಭಿಪ್ರಾ 
ಯವನ್ನು ಸಮರ್ಥಿಸಿದ್ದಾ ಜು 4 ಮಾಡ್ತ ೦ಗಳ್‌ ಮದಿನಿರೈನ್ನ 
ನನ್ನಾಳಾಲ್‌, ಹಳ್ಳಿ ಸೈಡತ್ತಿ ಜೋ ಪಾವಾಯ್‌ ನೀ ನನ್ನಾ ಳಾಲ್‌ '' ಎಂದಲ್ಲವೇ 
ಅವರ ಶ್ರೀಸೂಕ್ತಿ ಜೀವಾತ್ಮ ಫಿಗ | ಮಂಗಳಕರವಾದ ಈ ಎರಡು ದಿನಗಳು ಯಾವು 
ವೆಂಬ ಜಿಜ್ಞಾಸೆಯು ಸಹಜವಾಗಿಯೇ ಉಂಬಾಸುತ್ತದೆ ಆ ಎರಡು ದಿನಗಳು 
ಜೀವಾತ್ಮನು ಈ ಭೂಲೋಕದಲ್ಲಿ ಜನಿಸುವಾಗ ವರಮಾತ್ಮ ನ ಕಟಾಕ್ಷನನ್ನು 
(ಜಾಯಮಾನ ಶಸಟಾಕ್ಷವನು ) ವಡೆದದಿನ- ಜೀವಾತ್ಮ ನು ಆಜಾರ್ಯ 
ಸಂಬಂಧವನ್ನು ಪಡೆದು ಭಗವತ್ಸರೂನವನ್ನು ತಿಳಿದ ದಿನನೆಂದು ಪೂರ್ವಾ 
ಜಾರ್ಯರ ಅಭಿಪ್ರಾಯ. 


ಪ್ರತಿಯೊಬ್ಬ ಶ್ರೀ ವೈಷ್ಣವ ವೆನಿಗೂ ತಮ್ಮ ನಿರನಧಿಕ ಕೃ ವೆಯಿಂದ 
ಭಗನತ್ಸ ೦ಬಂಧನನ್ನು “ಕೊಕಿಕಳಿಕೊಟ್ಟು ಳ್ಳ ಸ್ತ್ರ ರೂಪ ಹ ನ ನವನ್ನು 
ಅನುಗೃಹಿಸಿದವರು, ಶ್ರೀ ಬಸರ ಜಾರ ಮ ರು 


ಶಿ 
ಭೂಲೋಕದಲ್ಲಿ ಅವತರಿಸದಿದ್ದ ಪಕ್ಷದಲ್ಲಿ ನಮ್ಮೆ ರ ಸ್ಪ ತಿಯು ಏನಾಗು 


9 


ತಿತೊೋನಿ ಈ ಅಭಿ 
ನಾಭವಿಷ್ಯದಿಹ ಭುವ್ಯ 
ಸ ಟಿ 
ದ) 


ತಾಹ್ಗಃ ಭವಿಷ್ಯತ್‌ > 


ಯದಿಂದಲೇ «* ಜು ಯತಿರಾಜಕೇನರೀ 


ೇರ್ಣಃ ಬಾಹ್ಯಕುದೃ ಗುದ್ದತೆ ತವಕ್ಷ ಕಃ ಮೇದಿನೀ ಪರಿ 


ಸಲು 
ವತಿ 


ಣಿ 


ದಲ್ಲಿ ಸಮನ್ತ ಭೂಲೋಕವೂ, ವೇದಬಾಹ್ಯರು, ಕುದೃಷ್ಟಿಗಳು ಮತ್ತು 


೧ ಪ ತ ್ಯ ತಿತ 
ಉಚ್ಚ Mere ಪ್ರವೃತ್ತಿ ಉಳ್ಳವರಿಂದಲೂ ನಂಬಿಹೋಗು ತ್ರ) ಎಂದು 


ಮಹಾಪುರುಷರು ಉದ್ದರಿಸಿದ್ದಾರೆ. 


(ಈ ಭೂಲೋಕದಲ್ಲಿ ಯತಿರಾಜರೆಂಬ ಸಿಂಹವು ಅವತರಿಸದಿದ್ದ ವಕ್ಷ 
pees 


ಹೇರದ ವಿರುದ್ಧ ಫಹಧಮತ ಬೌದ್ದ ಮತ. ಬೌದ್ಧಮತಾನ:ಯಾಯಿ 
ಗಳನ್ನು ವೇದಬಾಹ್ಯರು ಎಂದು ಹೇಳುತ್ತಾರೆ. ಮು ಬಾಸು 
ಅಂಗೀಕರಿಸಿ ಅವುಗಳಿಗೆ ಅವಾರ್ಧವನ್ನು ಮಾಡುವ ಕೆಲವು ದರ್ಶನಗಳುಂಟು. 
ಪ್ರ ದರ್ಶನಗಳನ್ನು ಅಂಗೀಕರಿಸುವ ದಾರ್ಶನಿಕರಿಗೆ " ಕುದಸಿಗಳು' -ಂದು 
ಗ ಆಚಾರ್ಯ ರಾಮಾನುಜರು ಅವತರಿನದಿದ್ದ ಪಕ್ಷದಲ್ಲಿ ಸಮಸ್ತೆ ಭೂ 
ೋಕವೂ ವೇದಬಾಹ್ಯರಾದ ಬೌದ್ಧ ರಿಂದಲೂ, ವೇದಕ್ಕೆ ನಿಸರೀತಾರ್ಥ ಕಃ 
ತ ಕುದೃಷ್ಟಿ ಗಳಿಂದಲೂ ತುಂಬಿತುಳುಕುತ್ತಿ ತ್ತು. ರಾವ 
ಚಾರ್ಯರ ಪಾದಕಮಲಗಳನ್ನಾ ಶ್ರಯಿಸಿರುವ ನಾವೆಲ್ಲರೂ. ಈ ಎರಡು ಪಂಥ 
ಗಳಲ್ಲಿ ಯಾವುದಾದರೊಂದನ್ನು ಆಶ್ರ ಯಿಸಜೀಕಾಗುತ್ತಿತ್ತು. ಈ ಎರಡು 
ವಂಧೆಗಳಲ್ಲಿ ಲಿ ಯಾವ ಸಂಥೆವನಾ ಶ  ಶ್ರೈಯಿಸಿದರೂ ಸರ್ವನಾಶವೆಂಬುದು ನಿರ್ವಿವಾದ. 
ಇದನ್ನು ಬಹಳ ಆ ದೃಷ್ಟಾಂತದಿಂದ ನಿರೂಪಿಸಿದ್ದಾರೆ ಆಚಾರ್ಯ 
ಶ್ರೀವ ನತ ಚಿನ್ನ ಮಿಶ್ರ 


sO ಇತಿದ್ವಿಧ ಇತ್ಯೃಪಾರಮ್‌ 
ಘೋರಂ ತಮಸ್ಸಮುಪಯಾಂತಿ ನ ಈಕ್ಸಸ ೧ತಾನ್‌ 
ಜಗ್ಗ ಸ್ಯ ಕುನನಮೃ ಗೈಃ ಮೃಗತೃಷಸ್ನಿಕೇಪ್ಟೋಃ 
i ತ್ವ ನಿಹತಸ್ಯ ಣೆ ಕೋವಿಶೇಷಃ 


ಒಂದು ಕಾಡಿನಲ್ಲಿ ಎರಡು ಜಿಂಕೆಗಳು ವಾಸಿಸುತ್ತಿದ್ದು ವು. ಬಾಯಾರಿಕೆಯಿಂದ 
ನೀರನ್ನರನುತ್ತ ಒಂದು ಜಿಂಕೆಯು ಬಿಸಿಲು ಕುದುರೆಯನ್ನು ಅರಸಿ ಹೋಗು 


dಿ 


ತ್ತಿತ್ತು. ಕಾಡಿನಲ್ಲಿದ್ದ ಮೆಷ್ಟ ಜಂತುಪೊಂದು ಅದನ್ನು ಕೊಂದಿತು. 
ತೆ ಸಾಯಾರಿ ಒಂದು ಕೆರೆಯಲ್ಲಿ ನೀರು ಕುಡಿಯಲು 


ಳಿಯಿತು. ಅಷ್ಟರಲ್ಲಿ ಅಲ್ಲಿದ್ದ ಮೊಸಳೆಯು ಅದನ್ನು ಎಳೆದು ತಿಂದಿತು. 
ಈ ಜಿಂಕೆಗಳಲ್ಲಿ ಒಂದು ಬಿಸಿಲು ಕುದುರೆಯನ್ನ ರಸಿ ಹೋದರೂ ಅದಕ್ಕೆ ವ್ರಾಣಿ 
ವಿಯೋಗೆ. ಮತ್ತೊಂದು ನಿಜವಾದ ನೀರನ್ನೇ ಅರಸಿ ಹೋದರೂ ಸಿತು 
ವ್ರಾಣ ನಿಯೋಗ. ಆದ್ದ ರಿಂದ ಎರಡು ಜಾಕೆಗಳಿಗೂ ಯಾವ ನಿಧವಾದ 
ವೃತ್ಯಾನವೂ ಇಲ್ಲ. ಇದರಂತೆಯೇ ವೇದಬಾಹ್ಯರ ಮತನ ನ್ಹಾಶ್ರ ಯಿಸಿದರ್ಕೂ 
ಕುದೃಷ್ಟಿ ಗಳ ಮತವನ್ನಾ ಶ್ರಯಿಸಿದರೂ ನಮಗೆ ಟ್‌. ನಿರ್ವಿವಾದ. 


ಜೀವಾತೆ ಒನಿಗುಂಟಾಗಬಹುದಾದ ಇಂತೆಹ ಹಾನಿಯನ್ನು ತಪ್ಪಿಸಿ /ತಿರು 
ನಾರಾಯಣನ ಕ ಸ ವಾಕಟಾಕ್ಷವನ್ನು ಎಲ್ಲರಿಗೂ ದೊರಕಿಸಿ ಕೊಟ್ಟವರು ಭಗವದ್‌ 
ಭಾಷ್ಯಕಾರರು. ಲ ತೆಬ್ಬಣ್ಮಾಲ್‌ ಎಬ್ಬಳಾ ಲ್‌?” ಶ್ರೀಮನ್ನಾರಾಯಣನ್ಯ 
* ನನ್ನ ಸ್ವಾಮಿ, ನಾನು ಅವನಿಗೆ ದಾನಭೂತನಾದವನು '' ಎಂಬ ಸಿದ್ದಾಂತ 
ವನ್ನು ತೋರಿಸಿ ಕೊಟ್ಟವರು ಆಚಾರ್ಯ ರಾಮಾನುಜರು. ಶಂಕರನ 
(ಈಶ್ವರನ) ಸಿದ್ಧಾಂತವೂ ಇದೇ. "" ದಾಸಾಭೂತಾಸ್ಥೆ ನೃತ ತನ್ನುರ್ಸೆ (ಹ್ಯಾತ್ಕಾ ನ್ಯ 
ನರನಾತೆ, ನಃ ಸತ್ಯೋ ಅಹಮಪಿತೇದಾನಃ ಇತಿಮತಾ  ನಮೂಮೃಹನ್‌ ಚ 
ಎನು (" ಮಂತ್ರ ರಾಜ ವರನ್ರೋತ್ರತ್ತಿಲ್‌ ಸರ್ವಜ್ಞನಾನ ರುದ್ರನ್‌ 
ಕೊನ್ನಾನ್‌ '' ಎಂಬ ವಚನವಿದೆ. ಹೇ ನೃಸಿಂಹ ನಿನಗೆ ಎಲ್ಲರೂ ದಾಸರಾದ 
ವರು. ಆದ್ದರಿಂದ ನಾನೂ ನಿನಗೆ ದಾಸೆನಾದವನು ಎಂದು ತಿಳಿದು ನಿನಗೆ 
ನಮಸ್ಪ ರಿಸುವೆನು. ಇದೇ ಅಭಿವ್ರಾಯವನ್ನೇ ಆಚಾರ್ಯ ರಾಮಾನುಜರು 
ತನ್ನು" ಗ್ರಂಥಗಳಲ್ಲಿ ನ ಸ್ಪಷ ಪಡಿಸಿದ್ದಾರೆ. ಪೂರ್ವಾಚಾರ್ಯರು ಸುಂದರವಾದ 
ಒಂದು ಡರಿತ್ರ ದಿಂದ "ಇದನ್ನು ರಿರೂಪಿಸುವುದುಂಟು. ಒಬ್ಬ ಶಿಷ್ಯನು ಇಬ್ಬರು 
ಆಚಾರ್ಯರಫಿ ವಿದ್ಯಾಭ್ಯಾನಮಾಡುತ್ತಿ ದನು, ಅವರಲ್ಲಿ ಒಬ್ಬ ಆಚಾರ್ಯನು 
ಅದ ತಿ; ಮತೊ ಬ್ರಮೆ ವಿಶಿಷ್ಟಾದ್ವ ಪತೆ ಅದ್ದೆ $ತಾಚಾರ್ಯರಲ್ಲಿ ಪ್ರಾತಃ 
ಕಾಲ ಅಧ ಯನವನ್ನು ನಡೆಸಿದನಂತರ, ಮಧ್ಯಾಹ್ನ. "ನಿಶಿಷ್ಟಾ ದೆ ತೆ ಆಚಾರ್ಯ 
ರಲ್ಲಿ ನ ವಿದ್ಯಾಭ್ಯಾಸ ನಡೆಸುತ್ತಿ, ದ್ದ. ಶ್ರೀವೆ ನ್ದ ಸಾಜಾ ಸಿಕ ವ್ರಾತ್ಯೆ 
ಕಾಲ ಅಜೆ ಬತ ಆಚಾರ್ಯರಲ್ಲಿ er ವಿಷಯವೇನು ಎಂದು ನಿಷ 
ನನ್ನು ಪ್ರಶ್ನಿಸಿ ಸಿದಾಗ್ಯ ಶಿಷ್ಯನು  ಸೋಹಂ'' ಎಂಬುದೇ ಬ ಬ್ರಹ್ಮ ವಿದ್ಯೆಯ 


4 


ಪಾರ ಎಂದು ತಿಳಿಸಿದ್ದು. ಆಗ ಆ ಆಚಾರ್ಯರು ನಮ್ಮ ಮತದಲ್ಲೂ ಇದೇ 
ಸಾರ ಆದರೆ ಇದಕ್ಕೆ ಹಿಂದೆ " ದಾ' ಎಂಬ ಅಕ್ಷರವನ್ನು ಮಾತ್ರ ಸೇರಿಸಿಕೊಳ್ಳಿ 
ಜೇಕು ಎಂದು ಉಪದೇಶಿಸಿದರು. ಇದನ್ನು ಕೇಳಿದ ಅದೆ ತಾಚಾರ್ಯರು 
ನಮ್ಮ ಮತವೂ ಇನ್ಟೇ. ಆದರೆ ದಾಸೋಹಂ ಎಂಬ ಮಾತಿಗೆ ಮೊದಲು 
4 ಸ್ಟ್‌ ಎಂಬ ಅಕ್ಷರವನ್ನು ಸೇರಿಸಿಕೊಳ್ಳ ಜೇಕು ಎಂದರು. ಮತ್ತೆ ಶ್ರೀವೈಸ್ಥವಾ 
ಚಾರ್ಯರು " el ಟ್‌ ಬು ಮಾತಿಗೆ ಮೊದಲು "ದಾ' ಎಂಬ 
ಅಕ್ಷರ ಸೇರಿಸಿಕೊಂಡಾಗ ವಿಶಿಷ್ಟಾ ದ್ರೆ ತೆ ಮತ ಸಾರವು ದೊರೆಯತ್ತದೆ ಎಂದು 
ಉಸದಜೇಶಿಸಿದರು. ಗಮಕ ದಾಸರಿಗೆ ದಾಸೆರಾಗುವುದೇ ಈ ದರ್ಶನದ 
ಸರಮಥ್ಯೇಯ. ಆದ್ದ ರಿಂದಲೇ ನಮ್ಮಾಳ್ವಾ ರರು ಅಡಿಯಾರ್‌ ಅಡಿಯಾರ್‌ 
ತನ್ನ ಡಿಯಾರ್‌ ಅಡಿಯಾರ್‌ ತಮಕೃಡಿಯಾರ್‌ ಅಡಿಯಾರ್‌ ಎಂದು ಹರಮ 
ದಾಸ ವನ್ನು ತಮ್ಮ ಗ್ರಂಥಗಳಲ್ಲಿ ವ್ರತಿವಾದಿಸಿದ್ದಾರೆ ಅವರ ಪಾದಕಮಲ 
ಗಳನ್ನು ಆಶ್ರಯಿಸಿದ ಸಾಮಾಜ ಜರುಕ: «« ದಾಸಭೂತಾಸ, ತಸ 


ಸಿಎ” 
ರೆ 5 ೇಹ್ಯಾತ್ಕಾನಃ ಪರಮಾತ ನಃ >? ಎಂಬ ಭಗವದ್ದಾಸ ಸ್ಮ ವನ್ನು ಪುಸ್ತಿ (ತರಿಸಿದರು. 


ಆಚಾರ್ಯ ಹೈದಯವೆಂಬ ಮಹಾಗ ಗ್ರಂಥವನ್ನು ರಚಿಸಿರುವ ಅಳಹಿಯ 
ಮಣವಾಳಪ್ಪೆ ರುಮಾಳ್‌ ನಾಯನಾರ್‌ ಹ ಹವಾ ಒಂದು 
ಶ್ರಿ (ಸೂಕ್ತಿ ಹುಲ ಆಚಾರ್ಯ ರಾಮಾನುಜರನ್ನು ಕೊಂಡಾಡಿದ್ದೂ ರೆ. 


ಆಧಿತ್ಯ ರಾಮದಿವಾಕರ ಅಚ್ಛು ತ ಭಾನುಕ್ಕ ಕುಕ್ಕು ಪೋಹಾದ 
ಉಳ್ಳಿ ಸ ನೀಂಗಿ ಶೋಷಿಯಾದ *ರವಿಕ್ಕ ಡಲ್‌ವತ್ತಿ 
ವಿಕಸಿಯಾವ ಫೋದಿಲ್‌ ಕಮಲಂಪಮಲರ್‌ನ್ಹ ದು ವಕುಳಾ 
ಭರಣ ಕಲಿಧ್ವಂಸ ರಾಮಾನುಜ ಭಾಸ ಸೈಕೋಡಯೆತ್ತಿಲೇ 


ಯೆಂದಿದ್ದಾರೆ ಅವರು. ಇದರಲ್ಲಿ ಕಲಿದ್ದಂಸೆ ರಾಮಾನುಜ ಭಾಸ ರೋಡಯ 
ತ್ತಿಲೇ ಎಂಬ ಭಾಗವನ್ನು ನಾನು ಸೇರಿಸಿಕೊಂಡಿದ್ದೇನೆ. 


ಮೇಲಿನ ಆಚಾರ್ಯಕೃ ಡಯ್‌ ಶಿ ್ರ ೇಸೂಕ್ತಿಯಲ್ಲಿ ಮೂವರು ಸೊರ್ಯರ 
ಉದಯವನ್ನು ವರ್ಣಿಸಲಾಗಿದೆ. ಅದರಲ್ಲಿ ಮೊದಲನೆಯವನು ಪ್ರತಿದಿನವೂ 
ಉ ದಯಿಸುವ ಜ್‌ 


ಪ್ರತಿದಿನವೂ ಸೂರ್ಯನು ಆಕಾಶದಲ್ಲಿ ಉದಯಿನುತ್ತಾ ನೆ. ಅವನ 
ಹ್‌ ಕೇವಲ ಬಾಹ್ಯವಾದ ಅಂಧಕಾರವು ತೊಲಗುವುದು. ಒಳ 
ಗಿರುವ ಅಂಧಕಾರವು ಯಾವಾಗಲೂ ತೊಲಗಲಾರದು. ಆದ್ದರಿಂದಲೆ! 


ಹಿರಿಯರು. 


ಬಾಹ್ಯಂತು ತನೋ ನಶ್ಚೇತ್‌ ಪಾವಕಾದಿತ್ಯ ಸನ್ನಿಧೌ | 
ಬಾಹ್ಕೆ ಮಾಭ್ಯಂತರಂ ಚೈವ ವಿಷ್ಣು ಭಕ್ತಾಗ್ರ ಸನ್ನಿಧೌ || 
ಎಂದಿದ್ದಾರೆ. 
(ಕೇವಲ ಬಾಹ್ಯವಾದ ಕತ್ತಲೆಯು ಅಗ್ನಿ ಮತ್ತು ಸೂರ್ಯರ ಸಾನ್ನಿಧ್ಯ 
ದಿಂದ ತೊಲಗುವುದು. ಆದರ ಬಾಹ್ಯವೂ ಮತ್ತು ಆಂತರವೂ ಆದ ಅಂಧ 
ಕಾರವು ವಿಷ್ಣು ಭಕ್ತ್ವಾಗ್ರೇಸರರ ಸಾನ್ವಿ ಧೃದಿಂದ ತೊಲಗುವುದು.) 


ಎರಡನೆಯ ಸೂರ್ಯ ರಾಮದಿವಾಕರ. ಶ್ರೀ ರಾಮಾಯಣದಲ್ಲಿನ 
ಸಂದರ್ಭ : ಆಂಜನೇಯನು ಅಶೋಕವನದಲ್ಲಿ ಸೀತೆಯನ್ನು ನಮಿಸಿ "" ನಾನು 
ನಿನ್ನನ್ನು ರಾಮನ ಸಾನ್ಸಿಧ್ಯಕ್ಟೆ ಕೊಂಡೊಯ್ಯುವೆನು ನೀನು ನನ್ನ ಜೊತೆಯ 
ನಜಿ 1 ಡು ಫಾ ರ್ಧಿಸಿದಾಗೆ ಸೀತೆಯು ಹೇಳುತ್ತಾ, ಚೆ 


ಶರಜಾಲಾಂಶುರ್ಮಾಶೂರಃ ಕಹೇ ರಾಮದಿನಾಕರಃ | 
ಶತ್ರುರಕ್ಸ್ಕೋಮಯೆಂತೋಯುಂ ಉಪಶೋಶಂ 
ನಯಿಷುತಿ 


ನಾನು ನಿನ್ನ ಜೊತೆಯಲ್ಲಿ ಬರಲಾರೆ. ಶ್ರೀರಾಮೆನೆಂಬ ನೂರ್ಯನು ಉದಯಿಸು 
ತ್ತಾನೆ. ಅವನಿಗೆ ಬಾಣಗಳ ಸಮೂಹವೇ ಕಿರಣಗಳು. ಅಂತಹ ಕಿರಣ 
ಗಳಿಂದ ಶತ್ರು ಗಳಾದ ರಾಕ್ಷನರೆಂಬ ನೀರನ್ನು ಬತ್ತುವಂತೆ ಅವನು ಮಾಡು 
ತ್ತಾನೆ. ಜಾ ನನಗೆ ನಿಮೋಜನನೇ ರ್ಪಡುವುದು. ಇಂತಹ ರಾಮದಿವಾ 
ಕರನ ಉದಯವಾದರೂ ಭೂಲೋಕದಲ್ಲಿರುವ ಸಮಸ್ತವ್ರ ಜೆಗಳ ಅಜ್ಞಾ ನಾಂಧ 
ಕಾರವು ತೊಲಗಿ ಅವರೆಲ್ಲರಿಗೂ ವೋಕ್ಷವ್ರಾನಿ , ಯಾಗಲಿಲ್ಲ. «« ನಲ್ಬಾಲ್‌ 
ಅಯೋಕ್ರಿಯಿಲ್‌ ವಾಳುಂ ಶರಾಶರಂ ಮುತ ವುಂ > ಎಂದು ಹೇಳುವಂತೆ 
ಅಯೋಧ್ಯೆಯಲ್ಲಿರುವ ಚರಾಚರಗಳಿಗೆ ಮಾತ್ರ ಮೋಕ್ಷವ್ರಾಶ್ರಿ. 


6 


ಮೂರನೆಯ ಸೂರ್ಯ ಅಚ್ಯೂ ತೆಭಾನು. 


ತತೋಖಿಲಜಗತ್ಸದ ಜೋಧಾಯೆ ಅಚ್ಚು ತೆಭಾನುನಾ 
ದೇವಕೀಪೂರ್ವಸಂಧ್ಯಾ ಯೊಂ ಆವಿರ್ಭೂತಂ 
ಮಹಾತ್ಮನಾ (| (ವಿಷ್ಣುಪುರಾಣ) 


ಸಮಸ್ತ ಲೋಕಗಳೂ ಒಂದು ಕಮಲ. ಈ ಕಮಲವು € ಅರಳುವುದಕ್ಕಾ ಗಿ 
ಮಹಾತ್ಮೆ ನಾದ ಅಚ್ಚು ತಭಾನುವು ದೇವಕೇ ಎಂಬ ಪೂರ್ವ ದಿಕ್ಕೆ ನಲ್ಲಿ ಅವತರಿಸಿ 
ದನು. ಈ (ತಿ ಅಚ್ಯುತಭಾನುವು ಅವತರಿಸಿದರೂ ಲೋಕದಲ್ಲಿರುವ ನಮನ್ನ 
ಪ ಗ್ರಜೆಗಳ Wt ಅರಳಿತೇ ಎಂದು ವಿಮರ್ಶಿಸಿದಾಗ | ಅಚ್ಯುತಭಾನು 
ವುದು ಕೊಂಡಾಡಲ್ಲ ಟ್ರ ರುವ ಕ್ರ ಷ ನ ಮಾತುಗಳಿಂದಲೇ ತಿಳಿಯಬಹುದು. 


ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ 
ತನುಮಾಶ್ರಿತಂ | 


ಸರಂಭಾನಮಜಾನಂತಃ ಮಮ ಭೂತಮಹೇಶ್ವರಂ | 


eL 


ರಾತ್ರ ರವಸ್ಮುವಾದ ನಾನು ಈ ಭೂಲೋಕದ ಜನರಿಗಾಗಿ ಮನುಷ್ಯ ಶರೀರ 
ನ್ನು 'ನರಿಗ್ರ ಹಿಸಿದೆ. ಆದರ ನನ್ನ್ನ ಪರತ ವನ್ನು ತಿಳಿಯದ ದ 
ತ] ಸನ್ನ ನ್ನು ಗೌರವಿಸದ ಅನಮಾನ "ಮಾಡುತ್ತಾ ರೆಂದು ದುಃಖಿಸುತ್ತ ಲೇ 
ರೂಕವನ್ನು ಬಿಟ್ಟು ತೆರಳಿದ ಕೃಷ್ಣ. ಆದ್ದ ರಿಂದ ಈ ಸು 
ನೂರ್ಯರು ಖುದಯಿಸಿದರೂ ಅಂಧಕಾರವು ಪೂರ್ಣವಾಗಿ ತೊಲಗಲಿಲ್ಲ. 
ಸಂಸಾರ ಸಾಗರವು ಬತ್ತಲಿಲ್ಲ, ಹೈ ದಯ ಕಮಲವು ಅರಳಲಿಲ್ಲ. ಆದರೆ ವಕುಳಾ 
ಭರಣರಾದ ನಮ್ಮಾಳ್ವಾರ್‌, 'ಕಲಿದ್ದ ಂಸಮಾಡಿದ ತಿರುಮಂಗೈಯಾಳ್ವಾ ರ್‌ 


ವ 
ಮೆತ್ತು ರಾಮಾನುಜರು, ಈ ಗ ಸೂರ್ಯರು ಉದಯಿಸಿದಾಗ ಇವೆಲ್ಲ 


ಸಾಧ್ಯವಾ ದುವು. 


ಚ 2 


L 


ಮೊದಲನೆಯದಾಗಿ ವಕುಳಾಭರಣ ಭಾನ್ಸ ರೋದಯ : 


ಯೆದ್ಸೋ ಸಹಸ್ರ ಮಹಪಹಂತಿ ತೆಮಾಂಸಿ ಪುಂಸಾಂ | 
ನಾರಾಯಣೋ ವಸತಿಯತ್ತ ಸಶಂಖಜಕ್ರಃ ll 


4 


ಯೆನ್ಮಂಡೆಲಂ ಶೃತಿಗತಂ ಪ್ರಣಮಂತಿ ವಿಪಾ, | 


ಸ್ಕೈ ನಮೋ ಸೆಕುಳಭೊಷಣಭಾಸ್ಕೈ ರಾಯ ॥ 
ಎಂದು ಪೂರ್ವಾಚಾರ್ಯರು ನಮ್ಮಾಳಾ ರನ್ನು ನಮಿಸಿದ್ದಾರೆ. 
ಪ್ರಸಿದ್ಧನಾದ ಸೂರ್ಯನ ಉದಯವಾದಾಗ ತೊಲಗದಿದ್ದ ಅಜ್ಞಾ ನಾಂಧಕಾರವು 
ನಮ್ಮಾ ಲ್ಲಾ ರರು ಅವತೆರಿಸಿದೊಡನೆಯೇ ನಿರ್ನಾಮವಾಯಿತು. 
ಇದರಂತೆ ತಿರುಮಂಗೈಯಾಳ್ವಾರರೆಂಬ ಸೂರ್ಯನ ಉದಯವಾದಾಗಲೂ 
ಅವಿದ್ಯೆಯಂಬ ಅಂಧಕಾರವು ತೊಲಗಿತು. 


ಕಲಯಾಮಿ ಕೆಲಿಧದ್ಯಂಸಂ ಕವಿಂ ಲೋಕದಿವಾಕರಂ 
ಯೆಸ್ಕ ಗೋಭಿಃ ಪ್ರಕಾಶಾಭಿಃ ಆನಿದ್ಯ ಂ ನಿಹತಂ ತಮಃ 


ಎಂದಲ್ಲವೇ ಹಿರಿಯರು ಕೊಂಡಾಡುತ್ತಾರೆ. ಆದ್ದ ರಿಂದ ಪ್ರಸಿದ್ಧ ನೂರ್ಯ 
ನಾಗಲೀ ರಾಮದಿವಾಕರನಾಗಲೀ ಜಾತಕನ ಕಾರ್ಯವನ್ನು ಇವರು 
ಸಾಧಿಸಿದರು. 


ಮೂರನೆಯ ಸೂರ್ಯ--ರಾಮಾನುಜ ದಿವಾಕರ. 


ಪುಣ್ಠಾಂಭೋಜ ನಿಕಾಸಾಯೆ ಪಾಪಧ್ವಾಂತೆ 
ಕ್ಚಯಾಯ ಚ! 
ಶ್ರೀರ್ಮಾ ಆವಿರಭೂದ್ಧೂ ಮೌ ರಾಮಾನುಜ 
ದಿವಾಕರಃ || 


ಪುಣ್ಯವೆಂಬ ಕಮಲವು ಅರಳುವುದಕ್ಕಾ ಗಿಯೂ ವಾವವೆಂಬ ಅಂಧಕಾರವು 
ತೊಲಗುವುದಕ್ಕಾ ಗಿಯೂ ಶ್ರೀ ರಾಮಾನುಜದಿವಾಕರರು ಭೂಲೋಕದಲ್ಲಿ 
ಅವತರಿಸಿದರು. ಮೇಲಿನ ಶ್ಲೋಕಗಳಿಂದ ವರಾಂಕುಶ ಪರಕಾಲ ಮತ್ತು 
ಯತಿವರರಂಬ ಮೂವರು ಸೂರ್ಯರಿಂದ, ನ 1% ಮೂವರು 
ನೊರ್ಯರು ನೆರವೇರಿನಲಾಗದ ಆಭ್ಯ ಂತರಾಂಧಕಾರದ ನಾಶ, ಸಂಸಾರ ಸಾಗರ 
ವನ್ನು ಬತ್ತಿಸುವುದು ಮತ್ತು ಹೃದಯ ಕಮಲದ ಅರಳುವಿಕೆಯೆಂಬ ಮೂರು 
ಕೆಲಸಗಳೂ ಸುಗಮವಾಗಿ ಇರವೇರಿದುವು. ಆದ್ದರಿಂದ ಆ ಆದಿತ್ಯತ್ರಯಕ್ಕಿಂತ 
ಈ ಆಜಚಾರ್ಯತ್ರಯರೇ ಉತ್ತಮರೆಂಬ ವಿಷಯದಲ್ಲಿ ಸಂಡೀಹವೇ ಇಲ್ಲ. 


8 


ಆಚಾರ್ಯ ರಾಮಾನುಜರ ಅವತಾರವಾದ ನಂತರ ಕಲಿಗೆ ನಾನನೇ ಇಲ್ಲ 
ಆದ್ದ ರಿಂದಲೇ ಇದನ್ನು ನಮ್ಮಾ ಫ್ರಾ ರರು 4" ಕಲಿಯುಂ ನೆಡು: ಕಂಡು 
ಕೊಳ್ಳೆ F ನದು ಒಂಜಿಯೇ ಸೂಚಿಸಿದರು. 


ಈ ಭೂಲೋಕದಲ್ಲಿಸುವ ಜನರೆಲ್ಲರೂ ಪರಮಾತ್ಮನ ಸಾನ್ನಿಧ್ಯವನ್ನು 
ವಡೆಯಲು ಸುಲಭವಾದ ಮಾರ್ಗವನ್ನು ತೋರಿಸಿ ಕೊಟ ವರು ಆಚಾರ್ಯ 
ರಾಮಾನುಜರು. ಸಂಸಾರ ನಾಗರದಲ್ಲಿ ತೊಳಲುವ ಜೀವಾತ್ಮ ರ ವಿಷಯದಲ್ಲಿ 
ಅವರಿಗೆ ಅನಾರವಾದ ಕೃವೆ. ಆದ್ದ ತಿಂದಲೇ ಮಹಾತ್ಮರು ಅವರ ಕರುಣೆಯನ್ನು 
ವಿಶೇಷವಾಗಿ ಕೊಂಡಾಡುತ್ತಾ ಕಿ. ತಿರುವರಂಗತ್ತಮುದನಾರ್‌ ಎಂಬ ಆಚಾ 
ರ್ಯರು ರಾಮಾನುಜರನ್ನು « ವಾಮನನ್‌ ಶೀರ್ಲ'' ವಾಮನನಂತೆ ಕರುಣೆ 
ಯುಳ,ವರು ಎಂದು ಸ್‌ ಡಿದ್ದಾರೆ ರೆ. ಈ ಭೂಲೋಕದಲ್ಲಿ ನಾಲ್ಕು ವಿಧವಾದ 

ವ್ಯಕ್ತಿ ಗಳನ್ನು ನಾನು ನಿನದು: ಉತ್ತಮ್ಮ ಮಧ್ಯಮ, ಅಧಮ ಮತ್ತು 
ಹ ಉತ್ತಮನಾದವನು ತನ್ನ ಸರ್ವನಾಶವಾದರೂ ಮತ್ತೊ ಬ್ಬ ರಿಸೆ 
ಉಜ್ಜೀವನ ಉಂಟಾಗಜೇಕೆಂದು ವ್ರ ಯತಿ ಸ ಶಿ ಸುತ್ತಾನೆ, ಮಧ್ಯಮನು “ತಾನೂ 
ಬಾಳಜೇಕು ಮತೊ ಸಬ್ಬುನೂ ತ ಧ್ಯೇಯ ಉಳ್ಳ ವನು, ಅಧಮನು 
ಮತ್ತೊಬ್ಬನನ್ನು ನೌಶಮಾಡಿ ತಾನು ಬಾಳುವನು, ಅಧಮಾಧಮನು ತಾನೂ 
ಜಾ ಮತ್ತೊ! ಬ್ಬ ರೆ ಬದುಕನ್ನೂ ನಾಶಮಾಡುವತು. 


ಸೂಕ್ಷ್ಮೀಭೂಯ ಸ್ವಯೆಮಪಿ ಪರಾನಂದ 
ದಶ್ಹಂದನದ್ರುಃ| 
ಟಾಡಾ” € ರಸಮನುದಿನಂ ದತ್ತ ಫಾಸಾನುರೂಪಂ॥| 
ತ್ಹಾಮಾತೃ ರುದಯೆಮಯತೇ ಹಾಸ್ತಯಂ 
ವೃಶ್ಚಿ ಹಾದಿಃ | 
ಮೃ ತ್ವಾಷ ನ್ಟ ೦ ವಮಂಸಿತಿಮುಹುಃ ಮ: 
ಕುಕ್ತಿಗಾಮೀ | 


ಗಂಧದ ಮರವು ತನ್ನನ್ನು ತಾನೇ ಸವೆಸಿಕೊಂಡು ಸೂಕ್ಷ್ಮವಾದ ಕಣಗಳಾಗಿ 
ಮತ್ತೊ ಬ್ಬ ರಿಗೆ ಆನಂದವನ್ನು ಕೊಡುತ್ತದೆ. ಅದರಂತೆ ಉತ್ತಮನೂ ತನಗೆ 
ಎಷ್ಟೇ ಕಷ್ಟ ಗಳು ಬಂದರೂ ಮತ್ತೊ ಬ್ರರ ಸುಖಕ್ಕೊ ಸ್ಪರ ಅನವರತವೂ 


Y 


ತ ಗ)ಮಿಸುತ್ತಾ ಸೆ ಹನುವು ನ ನಾವು ಕೊಟ್ಟಿ : ಆಹಾರಕ್ಕೆ ಅನುಗುಣವಾಗಿ ಹಾ ಲನು 
ಧಕಯುತ. ಬಿ. ಮಧ್ಯಮನೂ ಇಟ್‌ ತಾನೂ ಬದುಕಜೇಕು ಮತ್ತೊ ಬ್ಬ ರೂ 
ಬದುಕಬೇಕೆಂದು ಇಚ್ಛೆಯಳ್ಳವನ . ಜೇಳಿನ ಮರಿಗಳು ತಮ್ಮ ಮು 
ಹೊಟ್ಟಿ ಯನ್ನು ಸೀಳಿಕೊಂಡು ಜನ್ಮತಾಳುತ್ತವೆ. ತಾವು ಹುಟ್ಟು; ವಾಗ ತಾಯಿ 
ಯನ್ನು ನಾಶಮಾಡಿಯೇ ಇವು ಜನಿಸುತ್ತ ಅಧಮನು ಚ ಬದುಕಲು 
ಮತ. ಬ್ಬ ರ ನಾಶಕ್ಸೆ ಸಿದ್ದ ವಾಗಿಯೇ ಇರುತ್ತಾನೆ. ನೊಣನು ಅಥಮಾಧಥಮ 
ನಂತೆ. ಸಾ ಬಾಯಿ ಬಿಟ್ಟು ಕೊಂಡಿರುವಾಗ ನಮ್ಮ ಶರೀರದೊಳಕೆ , ಪ್ರವೇಶಿಸು 
ತಜಿ. ಪ್ರವೇಶಿಸಿದ ಸ್ವಲ್ಪ ಕುಲದಲ್ಲಿ ತಾನು ವಾ ್ರಂತ್ಯಾಗಮಾರುಕ್ತ ಜಿ ಆದರೆ 
ನಮಗೆ "`ಂಸೆಯನ್ನು. ಉಂಟುಮಾಡಿ ವಾಂತಿಯಾಗುನಂತೆ ಮಾಡುತ್ತ 
ಹೀಸೆ ತಾನೂ ಬದುಹದೆ ವರರನ್ನೂ ಹಿಂಸಿನುವವನು ಅಧಮಾಧಮ. 


©; 
ಈ 
ತ್ರ 
ವೆ. 


ರಾಮಾನಜಾಚಾರ್ಯರು ಉತ್ತಮರ ಪಂಬಕ್ತಿಗೆ ಸೇರಿದವರು. ಅವರ 
ತಂಗಿಯೆಂದು ಪ್ರಸಿದ್ಧಿ ಪಡೆದ ಗೋದಾದೇವಿಯು 4" ಓಂಗಿ ಉಲಹಳನ್ನ 
ಉತ್ತಮನ್‌ '' ಎಂದು ವಾಮನಾ ಇವತಾರವನ್ನು ಕೊಂಡಾ ಡಿದ್ದಾಳ. ಇಂತಹ 
ವಾಮನನ ಗುಣಗಳೆಲ್ಲವೂ ಆಚಾರ್ಯ ರಾಮಾನುಜರಲ್ಲಿ ಮೂರ್ತಿಭವಿಸಿವೆ 
ಸರಮಭಕ್ಕನಾದೆ ಬಲಿಚಕ್ರವರ್ತಿಯ ಔದಾರ್ಯವನ್ನು ಪುರಸ್ಪರಿಸಬೇಕು. 
ತನ್ನ ಅನುಯಾಯಿಯಾದ ಇಂದ್ರನಿಗೆ ಸಾಮ್ರಾಜ್ಯವನ್ನ ದೊರಕಿನ ಶು 
ಇದಕ್ರೋಸ್ವರ ಪರಾತ್ರರವಸ್ತುವಾದ ಶ್ರೀಮುನಾ' ರಾಯನು ಯಾಚಕ 
ನಾವನು. ದೃತಕ್ಕಿಪಾರ್ಯ ಇಂದ್ರ ಯಾಳ್ದಾ ನಿಹತಿಮಸನಯನ್‌ ವಾಮನಃ 
ಅರ್ಥೀತ್ರಮೂಸೀಃ ಎಂದಲ್ಲವೇ ಸರಾಶರಭಟ್ಟರ ಶ್ರೀಸೂಕ್ತಿ. 


ಆಳ್ವಾ ರರೂ ಕೂಡ 


4 ಮದಿಯಿನಾಲ್‌ ಕುರಳ್‌ ಮಾಣಾಯ್‌ ಉಲಿಹಿರಂದ ಕಳ ರು > 
ಎಂದಿದ್ದಾ ರೆ ಈ ರೀತಿ ಮಕ್ತೊಬ ಮ ಬದುಕೆ ಬಾಳುವಂತೆ ಮಾಡಲು ಚತು 
ರಾಂ ಪುರುಷಾರ್ಥಾನಾಂ ಬಾಚ್‌ ಶೆ ತುರ್ಭುಜಃ) ನಾಲ್ಕು ಪುರುಷಾರ್ಥ 
ಗಳನ್ನೂ ನಾಲ್ಕು ಕ್ಟ ಗಳಿಂದೆ ಚಿರ ತೂ ಕೊಡುತ್ತಿರುವ ಔದಾರ್ಯ 
ಮಹೋದಧಿಯಾದ ನಾರಾಯಣನು ತಾನು ಯಾಚಕನಾದನಲ್ಲವೇ, ಹೀಗೆ 


10 


ಗ ತಳರಾಣಾ ನರಮಾತ್ಮೆನ ಗರೀರವು ಸಂಕುಚಿತವಾಯಿತು. ಕಾರಣ 
ವೇನು? ಇವನೆಂದೂ ಭಿಕ್ಷ 'ಜೇಡಿದವನಲ್ಲ. ಮೊದಲನೆಯ ಸಲ ಭಿಕ್ಷ 
ಜೇಡುವಾಗ ಯಾರಿಗಾದರೂ ಮಾತುಹೊರಡೆದು, ಶರೀರವೂ ಸಂಕೋಚ 
ದಿಂದ ಕುಗ್ಗು ತ ಶ್ರ ದೆ. ಆದ್ದ ರಿಂದಲೇ ಒಬ್ಬ ಕವಿಯು ಯಾಚಕನನ್ನು ತೃಣ 
ರೈ ೦ತ ಕಡೆಯಿಂದಿದಾ ನೆ: 


ತೃಣಾಲ್ಲಘುತರಸ್ತೂಲಃ ತೊಲಾದಪಿಚ ಯಾಚಕಃ 
ವಾಯುನಾ ಕಂನನೀತೋಸೌ ಮೂಮಯಂ ಪ್ರಾರ್ಥಿ 
ಯೇದಿರೆ 


ತ್ರಣಕ್ಕೆಂತ ಹಗುರವಾದದ್ದು ಹತ್ತಿ, ಹತ್ತಿಗಿಂತ ಹಗುರ ಯಾಚಕ. ಆದರೆ 
ಯಾಚಕನನ್ನು ವಾಯುವು ಏಕೆ ಹಾರಿಸಿಕೊಂಡು ಹೋಗಲಿಲ್ಲ? "" ಇವನನ್ನು 
ಹಾರಿಸಿಕೊಂಡುಹೋದರೆ ನನ್ನಲ್ಲೇ ಭಿಕ್ಷೆಜೀಡುತ್ತಾನೆ'' ಎಂಬ ಹೆದರಿಕೆ 
ಯಿಂದಲೇ ಇರಬೇಕು. ಇಂತಹ ಕೆಳಮಟ,ದ ಕೃತ್ಯಕ್ಕೆ ಪರಮಾತ್ಮನು ಇಳಿ 
ದೆದ್ದು ತನ್ನ ಭಕ್ತ ಕೃರಿಗೋಸ್ಟರ. ವಾಮನನಿಗೆ ಬಲಿಚಕ್ರವರ್ತಿಯು ದಾನಕೊಡಲು 
ಸಿದ್ಧನ ಬಾ ಶುಕಾ ತ್ರಾಚಾರ್ಯನು ಇವನು ಸಾಕ್ಷಾತ್‌ ಶ್ರಿ ಶ್ರೀಮನ್ನಾ ರಾಯಣ 
ನಿನ್ನ ಸಾಮಾ ್ರಜ್ಯವನ್ನು ಆ ಅವಹೆರಿನಲು ಬಂದಿದ್ದಾನೆ ಜಾಗ್ರ ತೆಹಾಗಿರು ಎಂದಾಗ 
ಬಲಿಯು ಉಡ್ಡರಿಸುವ ಮಾತು ಅತಿಸುಂದರ : 


ನಿನೈಕ್ಸ ಲ್ರೈ ಎ೯ ಕ್ರೈ ನಿಮಿರ್ನೀಡನೆಂದು 

ತನ್ಕಿ "ಯಲಾಏಹೆ ಗನಕ್ಕ 'ಕಿಯಾನದು ಕ್ರ ತ್ತಲಂ 

ತಾಳ್ಳ: ವದು ತಾಳ್‌ ಕೊಲೆಸ್ರು ಎನಕ್ಕಿ ದನ್ನ ಲ್‌ ಯಾದೃ 
“ಕೊಲೆನ್ರಾ ೯ 


ನಾ ತೃರವಸ್ತು ವಾದ ತ್ರೀಮನ್ನಾರಾಯಣಯನು ಯಾಚಿಸಿ ಬಂದಾಗ ಅವನ 
ಕ್ಸ ಕೆಳಗೆ ನ್ರ್ಪ್ಕ್ಕೆ ಮೇಲೆ. ಇದಕ್ಕಿಂತ ನನಗೆ ಒಳ್ಳೆ ಯದಾವುದಿದೆ ಎಂದ. 
ಇವೆಲ್ಲವೂ ಪರಮಾತ್ಮ ನಿಗೆ ಭಕ್ತರಲ್ಲಿರುವ ಅಪಾರವಾದ ಕರುಣೆಯನ್ನು ತೋರಿ 
ಸುತ್ತಜೆ. ಇದರಂತೆ ರಾಮಾನುಜಾಚಾರ್ಯರು ಸಂಸಾರ ಸಾಗರದಲ್ಲಿ ಸಿಕ್ಕಿ, 
ತೊಳಲುತ್ತಿ ರುವ ಚೇತನರನ್ನು ಉದ್ದ ರಿಸುವುದಕ್ಕೋಸ್ಟ್ರರ ಯಾವ ಕಷ್ಟ ನನ್ನೂ 


ಅನುಭವಿಸಲು ಸಿದ್ಧ ರಾಗಿದ್ದ ರು ದ್ದ ರಿಂದಲೇ ಮೇದಾಂತದೇಶಿಕರು ಇವರನ್ನು, ಕ್ಯ 


ಲಿ. 


64 ಇನ್ನರುಳಾಲ್‌ ದೆರುಂಬೂದೊರ್‌ ವಂದವಳ್ಳೆರ್‌ » ಎಂದರು. 
ಅನ್ಮದ್ಧುರೋಭಗವತೋನ್ಸದಯೈಕ ಸಿಂಥೋ ' ಎಂದು ನಾವು ವ್ರತಿಡಿನವೂ 
ಅವರನ್ನು ಸ್ಮರಿಸುತ್ತೇವೆ. 


ಆಚಾರ್ಯ ರಾಮನುಜರ ಅವಾರವಾದ ದಯೆಯನ್ನು . ಅವರ ಜೀವನದಲ್ಲಿ 
ನತೆನ ಒಂದು ಫೆಟನೆಯಿಂದೆ ಉದಹರಿಸಬಹುದು. ರೆಹನಾ ರ್ಧಗಳ ಉವದೇಶ 
ವನ್ನು ವಡೆಯವುದಕ್ಕಾಗಿ ಅವರು $ ತಿರುಕ್ಕೋಟ್ಟೀಯೂರ್‌ ೫ ಯವರನ್ನು 
ಪ್ರಾರ್ಥಿಸಿದರು. ನಂಬಿಯವರು ತಕ್ಷಣವೇ ರಹಸಾ ್ಯರ್ಧಗಳನ್ನು ಉವದೇಶಿನ 
ಲಿಲ್ಲ ್‌ ಸರಮರಹಸ್ಯ - ಎದ' ಈ ಅರ್ಥಗಳನ್ನು ಡು ರಾಮಾನುಜರು 
ಶ್ರೀರಂಗದಿಂದ ಗೋಷ್ಟೀಪುರಕ್ಕೆ 18 ಸಲ ಯಾತಿ; ಯನ್ನು ಮಾಡಬೇಕಾಯಿತು. 
ಅನಂತರ ಗುರುಗ"ನ ಸಾರತಮವಾದ ಅರ್ಥವನ್ನು. ಬಹಳ ಗೋವ್ಯವಾಗಿ 
ರಾಮಾನುಜರಿಗೆ ಉಪದೇಶಿಸಿದರು. , ಮೋಕ್ಷಸಾಮ್ರಾ ಜ್ಯವನ್ನು ಕೊಡುವ ಈ 
ಅರ್ಥಗಳನ್ನು ಅಪಾತ್ರರಿಗೆ ದಾನಮಾಡಿದಲ್ಲಿ ನರಕವು ತಪ್ಪದೆಂದು ಎಚ್ಚರಿಸಲು 
ಮರೆಯಲಿಲ್ಲ ಉಪಜೀಶವನ್ನು ಪಡೆದ ತಕ್ಷಣವೇ ರಾಮಾನುಜಾಚಾರ್ಯರು 
ಗೋಷಿ ಪುರದ ಗೋಪುರವೆ ಸಂ ಆ ಊರಿನ ಜನಗಳಿಗೆ ಕೇಳುವಂತೆ ಈ 
ರಹಸ್ಸಾ ್ಯರ್ಧಗಳನ್ನು ಉಪಜೀಶಿಸಿದರು. ಗೋಷ್ಟೀಪೂರ್ಣರ ಕೋಪಕ್ಕೆ ಮಿತಿ 
ಯಿಲ್ಲಮುಯಿತು. $4 ನನ್ನ ಆಜ್ಞೆ ಯನ್ನು ಮೀರಿ ಈ ರೀತಿ ರಹಸ್ಯಾರ್ಥೊೋಸಜೀತ 
ವನ್ನು ಮಾಡಿದ್ದರಿಂದ ಜೊರೆಯುವ ಫಲವೇನು ಗೊತ್ತೇ??? ಎಂದು ವ್ರತ್ತಿಸಿ 
ದಾಗ ರಾಮಾನುಜರು ಶಾಂತಚಿತ್ತರಾಗಿ ಕೊಟ್ಟ ಉತ್ತರ " ನರಕ? ಎಂದು. 
ಕ್ಷಣಕಾಲ ಆಚಾರ್ಯರು ಭ್ರಮಿಸಿದರು "" ನರಕವೇ ಫಲ ಎಂದು ತಿಳಿದೂ 
ನೀನೇಕೆ ಹೀಗೆ ಉಪದೇತಿಸಿಡೆ'” ಎಂದು ಪ್ರಶ್ನಿಸಿದಾಗ ದಯಾನಿಧಿಯಾದೆ 
ರಾಮಾನುಜರ ಮುಖಕಮಲದಿಂದ ಹೊರಟಿ ಉತ್ತರವಿದು. *" ಈ ರಹಸಾ 
ರ್ಧೊೋಪದೇಶದಿಂದ ಇಷ್ಟು ಜನರಿಗೂ ಮೋಕ್ಷವು ದೊರಕಿ ನನಗೊಬ್ಬನಿಗೆ 
ನರಕ ಉಂಬಾಗುವುದಾದಸ, ಆ ನರಕಕ್ಕೆ ಹೋಗಲು ನಾನು ಸಿದ್ಧನಾಗಿದ್ದೇನೆ. ತಿ 
ಇಂತಹ ವರಮಕ ವಾಳು ಆಚಾರ್ಯ ರಾಮಾನುಜರು. pp ಷ್ಟ 
ಸಮಸ ಸ್ವಚರಾಚರಗಳನ್ನೂ ವರಮ ಕೃಪಾಳುವಾದ ವಾಮನನು ತನ್ನ 
ಪಂಕಜ ಸ್ಪರ್ಶದಿಂದ ನಾವನಗೊಳಿಸಿ ದನು.  ಅದಕಂತೆಯೇ kn 
ಹ ಪರಮಕೃವೆಯಿಂದ ತನಗುಂಬಾಗುವ ಹಾನಿಯನ್ನೂ ಘಡ 


12 


ಗಣಿಸಿ, ನಂಸಾರ ಸಾಗರದಲ್ಲಿ ತೊಳಲುವ ಚೇತನೋಜ (ವನಾರ್ಧವಾಗಿ ಶೆ ನಿ 
ಸಿದರು. ಆದ್ದ ರಿಂದಲೇ ಅಮುದೃನಾರ್‌ ಅವರು ರಾಮಾನುಜರನ್ನು ಜು ಮನನ 
ಶೀಲನ್‌ '' ಎಂಡು ಕೊಂಡಾಡಿದರು. € ಅಟಹಿಯ ಕ ಡಿ ವೈ ಮಾಲ್‌ 

ನಾಯನಾರ್‌ ? ಅವರು ಒಂದು ಸುಂದರವಾದ ಶ್ರಿ ೇಸೂಕ್ತಿಯಲ್ಲಿ ಆಚ ಕೆ ರನ್ನು 

ಕೊಂಡಾಡಿದರು... 44 i ಮಹನುನ್ಸು ೦ ತಂಬಿಕ್ಸು ೦ ಇನರ್ನು 6 
ಇವರಡಿ ನಣಿನ ವರು ಮೇ ಇರೇ ಇದು ಉಳ್ಳದು. 22 ಮತ್ತೊ! ಬರ ಅನರ್ಥ 
ವನ್ನು ಕಂಡಾಗ ನೆಹಿಸಲಾರದ ಸಿ ತಿ ತಾಯಿಯಾಡ ಸೀತಾಶೇವಿಗೈ ಪ್ರಹ್ಲಾದ 
ನಿಗೆ, ಭೀಷಣನಿಗೆ, ನರಾಂಕುಶ (ನಮ್ಮಾಳ್ವಾರ್‌) ರಿಗೆ ಮತ್ತು ಇವರ ಪಾದ 
ಕಮಲಗಳನ್ನು ಆಶ್ರಯಿಸಿಹ ಆಚಾರ್ಯ ರಾಮಾನುಜರಿಗೆ ಮಾತ್ರ ಇದೆ. 


ಅಶೋಕವನದಲ್ಲಿ ತನ್ನನ್ನು ಸರೆಯಲ್ಲಿಟ್ಟ ರಾವಣನಿಗೂ ಹಿತವನ್ನು 
ಉವೆದೇಶಿಸಿದವಳು ದಯಾಮಯಿಯಾದ ಸೀತಾಮಾತೆ. 


ಮಿತ್ರಮೌಪಯಿಕಂ ಕರ್ತುಂ ರಾಮಸ್ಥಾನಂ ಪರೀಪ್ಸತಾ 

ವಧಂಚ ಅನೀಪ್ಸತಾ ಘೋರಂ ತ್ವಯಾನ್‌ 
ಪುರುಷರ್ಷಭಃ 

ವಿದಿತಸ್ಪ ಹಿ ಸರ್ವಜ್ಞಃ ಶರಣಾಗತ ನತ್ಸಲಃ 

ತೇನ ನುತ ತ್ರೀ ಭನತುತೇ ಯೆದಿಜಿ: ನಿತುಮಿಚ್ಛ ನಿ 


ಎಂದು ಎಷ್ಟು ವಿಧವಾಗಿ ದುಷ್ಪನಾದ ರಾವಣಧಿಗೆ ಉನದೇಶಿಸಿದಳು. ರಾವಣ 
ನೆಂಹಾರವಾದನಂತರ ಸೀತೆಯನ್ನು ಹಿಂಸಿಸಿದ ರಾಕ್ಷಸಿಯರನ್ನು ಚಿತ್ರವಧ 
ಮಾಡಜೇಕೆಂದು ಆಂಜನೇಯನು ತಿಳಿಸಿದಾಗ. 


ಹಾಪಾನಾಂ ವಾ ಶುಭಾನಾಂ ನಾ ವಧಾರ್ಹಾಣಾಂ 
ಪ್ಲವಂಗಮ 
ಕಾರ್ಯಂ ಕರುಣಮಾರ್ಶೇಣ ನಕಶ್ಲಿನ್ನಾಪರಾಧ್ಯತಿ 


" ಪಾಪಿಗಳೇ ಆಗಲಿ, ಪುಣ್ಯವಂತರೇ ಆಗಲಿ ಅಧವಾ ವಧಾರ್ಹರೇ ಆಗಲಿ 
ಅವರ ವಿಷಯದಲ್ಲಿ ಕರುಣೆಯನ್ನು ತೋರಬೇಕು. ಈ ಪ್ರಪಂಚದಲ್ಲಿ ಅಪ 
ರಾಧ ಮಾಡೆದಿರುವವರು ಯಾರೂ ಇಲ್ಲ? ಎಂದು ಉಪದೇಶಿಸಿದಳು ಸಕಲ 


13 


ಜಗನ್ಮಾ ತೆಯಾದೆ ಜಾನಕಿ. ಆದ್ದೆ ರಿಂದಲೇ ವರಾಶರ ಭಟ್ಟಿರು "" ಓ ಮಾತೆ! 

ಜಾನಕಿ ! ನಿನ್ನ ಗೋಷಿ ಯಿಂದ ರಾಮನ ಗೋಷ್ಟಿಯು ಚಿಕ್ಕದಾಗಿ ಮಾಡಲ್ಪ 
ಓತು. '' ಎಂದು ಕೊಂದಾಡಿದ್ದಾ ರೆ (ಲಘುತರಾ ರಾಮಸ್ಯಗೋಷ್ಟಿ ಕ್ರ ತಾ) 
ಹೀಗೆಯೇ ಅನಾರವಾದ ಕರುಣೆಯನ್ನು ತೋರಿಸಿದವರು ಪ್ರಹ್ಲಾದ. rl 
ತೆಂದೆಯಾದ ಹಿರಣ್ಯ ಕತಿಪುವು ತನ್ನ ಮಗನನ್ನು ಎಲ್ಲ ವಿಧವಾಗಿಯೂ ಹಿಂಸಿಸಿ 
ದನು. ತನ್ನನ್ನೇ 'ಕೊಬ್ಲಜೀಕೆಂದಿದ್ದ. ರಾಕ್‌ ಕ್ಷನನೂ ಬಾಳಬೇಕೆಂಬ ಉದ್ದೆ ೇಶ 
ದಿಂದ ವರಮ ದಯಾಮಯನಾದ ನ ವ್ರ “ಹಾ ದನು ಆ ರಾಕ್ಷನ ನನಿಗೆ ಉಪದೇಶಿಸುವ 
ರೀತಿ ಅತಿಸುಂದರ : 


ಸರ್ವಭೂತಾತ್ಮಕೇ ತಾತ ಜಗನ್ನಾಧೇ ಜಗನ್ಮಯೇ | 
ಪರಮಾತ ನಿಗೋವಿಂದೇ ವನಿತಾ 'ಮಿತ್ರಕಥಾಕುತಃ || 


ನರ್ವಭೂತೆಗಳಿಗೂ ಆವಾಸಸ್ಟಾ ನವಾದ ಆ ವರಮಾತ್ಮನ ನಿಷಯದಲ್ಲಿ ಮಿತ್ರ 
ಅಥವಾ ಶತ್ರು ಎಂಬ ಮಾತಿಗೆ ಅವಕಾಶವೆಲ್ಸಿ? ಆದ್ದರಿಂದ ಅವನನ್ನು ಶತು 
ವೆಂದು ಹೇಳುವುದು ಉಚಿತವಲ್ಲ! ಎಂದು ತನ್ನ ತಂದೆಗೆ ಉಪದೇಶಿಸಿದನು. 


ಹೀಗೆಯೇ " ತ್ವಾಂತು ಧಿಕ್ಟುಲವಾ ವಾಂಸನಂ' ರಾನ್ಷಷಕುಲಕ್ಕೈೇ ಕಳಂಕ 
ವ್ರಾಯನಾಗಿರುವೆ ನಿನ ಧಿಕ್ಕಾರ' ಎಂದು ಆ. ಧಿಕ್ಛರಿಸಲ್ಪಟ್ಟಿ 
ವಿಭೀವಣನು.. 


ಆತ್ಮಾನಂ ಸರ್ವದಾರಕ್ಷ ಪುರೀಂ ಚೇಮಾಂ ಸರಾಕ್ಷಸಾಂ | 
ಸ್ವಸ್ತಿತೇಸ್ತು ಗಮಷ್ಕಾಮಿ ಸುಚ್ಛೀಭವ ಮಯಾನಿನಾ ॥ 


ನಿನ್ನನ್ನು ನೀನು ರಕ್ಷಿಸಿಕೋ! ರಾಕ್ಷಸರಿಂದ ಕೂಡಿದ ಈ ಪಟ್ಟಣವನ್ನೂ 
ರಕ್ಷಿಸ, ನಿನಗೆ ಒಳಿತಾಗಲಿ, ನಾನು ಹೋಗುತ್ತೇನೆ ನನ್ನನ್ನು ಬಿಟ್ಟು ನೀನು 
ಎನೇಕಿಯಾಗು. ಎಂದು ಹಿತವಚನವನ್ನಾಡಿ ಹೊರಡುತ್ತಾನೆ ಕೃವಾಳುವಾದ 
ವಿಭೀಷಣ. ಪ್ರಪನ್ನ ಜನರಿಗೆ ಮೂಲಪುರುಷರಾದ ನಮ್ಮಾಳ್ವಾರ್‌ ಅವರು 
ಭೂಲೋಕದಲ್ಲಿರುವ ಸಂಸಾರಿ ಚೇತನರಿಗೆ ಮಾಡದಿರುವ ಉವದೇಶವಿಲ್ಲ. 
ಸಂಸಾರದಲ್ಲೇ ಆಸಕ್ತರಾಗಿರುವ ಆ ಜನರಿಗೆ ತಮ್ಮ ಉಪದೇಶ ಹಿಡಿಸದು ಎಂದು 
ತಿಳಿದಿದ್ದ ರೂ ್ಫ 4 ಶೊನ್ನ್ಹಾಲ್‌ ನಿರೋಧಮಿದು-ಆಹಿಲುಂ ಶೊಲ್ಲುವನ್‌ '' 


14 


4 ಹೇಳಿದರೆ ವಿರೋಧ ಆದರೂ ಹೇಳುವೆನು. ' ಎಂದು ಅವರ ವಿರೋಧವನೂ 
ಲೆಕ್ಕಿಸದೆ ಮತ್ತಾರು ಉಪದೇಶಿಸುವರು? ಇವರ 
p 


dL 
cL 
Cl 
21 
ಈ 
(20 
el 
ಲ್ಲ 
38 
ಕಃ 
(| 
ch 
ಈ, 


6 ಅರುಳ್‌ ಕೊಂಡಾಂಡುಂ ಜಡಿಯವರಿನ್ನು ರ 
ಅರುಳಿನಾನ್‌ ಅವ ವ್ವರುಮರೈಯಿನ್‌ ವೊರುಳ್‌ 
ಅರುಳ್‌ ಕೊಂಡಾಯಿರಮಿನ್ತಮಿಳ್‌ ವಾಡಿನಾನ್‌ 
ಅರುಳ್‌ ಕಂಡೀರ್‌ ಇವ್ವುಲಹಿನಿಲ್‌ ಮಿಕೃದೇ 


ಎಂದು ಹಾಡಿ ಹೊಗಳಿದರು. ಇವರ ವಾದಕಮಲಗಳನ್ನಾ ಶ್ರಯಿಸಿದ (ಅಡಿಪಣಿ 
ನ್ಹುಯ್ದವರ್‌) ಆಚಾರ್ನ ರಾಮಾನುಜರು ಹೀಗೆಯೇ ಪರಮದಯಾನಿಧಿ 
ಎಂಬುದೇ ಮೇಲೆ ಹೇಳಿದ ಶ್ರೀಸೂಕ್ತಿಯ ಸಾರಾಂಶೆ. 


ಆಚಾರ್ಯ ರಾಮಾನುಜರಿಗೆ ದೇಹವಿಯೋಗೆ ಕಾಲ. ಅವರನ್ನು ತಮ್ಮ 
ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವ ಶಿಷ್ಯಸಮೂಹವೆಲ್ಲವೂ ಆಚಾರ್ಯರನ್ನು 
ಸುತ್ತುವರಿದಿದೆ. ಆಚಾರ್ಯರಿಗೆ ಪ್ರಾಣವಿಯೋಗವಾದರೆ ಈ ಲೋಕದಲ್ಲಿ 
ಬದುಕಿರುವುದಕ್ಕಿಂತ ತಾವೂ ಪ್ರಾಣಬಿಡುವುದೇ ಲೇಸು ಎಂಬ ದೃಢನಿರ್ಧಾರ 
ಶಿಷ್ಯರ ಮುಖದಲ್ಲಿ ಮೂಡಿತು. ಇದನ್ನರಿತ ಆಚಾರ್ಯನು " ನೀವು ನನ್ನ ಮರಣಾ 
ನಂತರ ದೇಹತ್ಯಾಗ ಮಾಡಿದರೆ ನನ್ನ ಆಚಾರ್ಯರಾದ ಯಾಮುನರ ಪಾದದಾಣೆ” 
ಎಂದು ಹೇಳಿ ಅವರ ನಿರ್ಧಾರವನ್ನು ಬದಲಿಸಿದರು. 


ನಾವು ಪ್ರಪನ್ನರಾದ ಪಕ್ಷದಲ್ಲಿ ನಮ್ಮ ದೇಹಯಾತ್ರೆಯ ವಿಷಯ 
ವಾಗಿಯೂ, ಆತ್ಮ ಯಾತ್ರೆಯ ವಿಷಯವಾಗಿಯೂ ಚಿಂತಿಸ ತಿಸಬೇಕಾದ್ದಿಲ್ಲ. 
ವರಮಾತ್ಮ ನಿಗೆ ಆತೆ ಸಮರ್ಪಣೆಯನ್ನು ಮಾಡಿದ ನಂತರ ನಾವು ಪುನಃ ಆತ್ಮ 
ಚಿಂತನೆಯನ್ನು ಮಾಡಿದ ಪಕ್ಷದಲ್ಲಿ ಹಿಂದೆ ಮಾಡಿದ ಆತ್ಮ | ಸಮರ್ಪಣವು 
ಸುಳ್ಳಾಗುವುದಲ್ಲವೇ? ಟು ನಾವು ಸ ಸೃಪನ್ಸರಾಗುವುದಿಲ್ಲ. ಸಹಯಾತ್ರಿ ಯೆ 
ವಿಷಯವಾಗಿಯೂ ನಾಪು ಚಿಂತಿಸಜೀಕಾದ್ದಿಲ್ಲ.. ಕಾರಣ, ಅದು ಕರ್ಮಾ 


ಒಬ್ಬನು ಐಶ ್ರರೃಕ್ಟೋನ್ಸರ ಯಾವವಿಧವಾದ ಪ್ರಯತ್ನ ಮಾಡದಿದ್ದರೂ ಅವ 


15 


ನಿಗೆ ಐಶ್ವಾರ ನ ತಾನಾಗಿ ಬಂದು ಸೇರುತ್ತದೈ, ಮತೊ ಬನು ಹೆಗಲು ರಾತ್ರಿ 
ಯೆನ್ನ. ನಿಕ ಸಿದರೂ, ಅವನಿಗೆ ಕಿಲುಬು ಕಾನೂ ದೊರೆಯುವುದಿಲ್ಲ ಕುಶ 
ಚು ಳಾ ಸಿಗವುದಿಲ್ಲ. 


ಪೃಮಾನಮಾಸೀನಂ ಶ್ರೀಃ ಕಂಚಿದುಪತಿಸ್ಮ ತಿ | 
ಕರ್ಮೀ ಕರ್ಮಾನುಸೃತ್ಯಾನ್ಕೊ ನ ಪ್ರಾಶ್ಮಮಧಿಗಚ್ಛತಿ [| 


ಎಂದರು ಇದನು ತಿಳಿದ ಆಚಾರ್ಯರು. 


ದ್ಮ 
ಕಾಳಿದಾಸನು : 
ಲಭೇತ ವಾ ಪ್ರಾರ್ಥಯಿತಾ ನನಾ ಶ್ರಿಯಂ! 
ಶ್ರಿಯಾ ಹ ಕಥನೀಪ್ಸಿರೋ ಭವೇತ್‌ |] 


ದಿನಬೆಳಗೂ ಪ್ರಾರ್ಥನೆ ಮಾಡುವವನಿಗೆ ಲಕ್ಷಿ ಒಯು ದೊರಕದಿರಬಹುದ್ಕು 
ಆದರೆ ಲಕ್ಷ್ಮಿ ಯೆ ಒಬ್ಬನ ಮೇಲೆ ತನ್ನ ಕಟಾಕ್ಷನನ್ನು ಬೀರಿದಾಗ ಅವನಿಗೆ 
ಐಶ್ವ ರ ವು ಗ ಸಿದ್ದಿಸುವುದು-ಎಂದು ಹೇಳಿದಾ ಫೆ ಮುಖ್ಯವಾಗಿ: ನಮ್ಮ 
ಕರ್ಪಾನುಗುಣವಾಗಿ, ಆಹಾರ ಐಶ್ವ ರ್ಯ ಎಲ್ಲವೂ ಡೊರಕುವುವು. ಆದ್ದರಿಂದಲೇ 
ಪೂರ್ವಾಚಾರ್ಯರ ಉಕ್ತಿ: £ 
ನಾಹಾರಂ ಚಿಂತಯೇತ್‌ ಪ್ರಾಜ್ಞಃ ಧರ್ಮಮೇವಾನು 
ಜಿಂತಯೇತ್‌ | 
ಆಹಾರೋಪಿ ಮನುಷ್ಯಾಣಾಂ ಜನ್ಮನಾ ಸಹ ಜಾಯತೇ | 


ಜ್ಞಾನಿಯಾದವನು ತನ್ನ ಆಹಾರವನ್ನು ಕುರಿತು ಚಿಂತಿಸಬಾರದು ಧರ್ಮವನ್ನೇ 
ಚಿಂತಿನೆಬೇಕು. ಹುಟ್ಟ ದಾಗಲೇ ಪ ಪ್ರ ತಿಯೊಬ್ಬ ವ್ಯಕ್ತಿ ಯ ಆಹಾರವೂ ಅವನ 
ಕರ್ಮಾನುಗುಣವಾಗಿ ಇ ಷ್ಟಿ ಸಲ್ಪ ರುತ್ತ ದಿ. 


ಸುಂದರವಾದ ಒಂದು ಕಥೆಯಿಂದ ಈ ಅಭಿವ್ರಾಯವನ್ನು ಆಚಾರ್ಯರು 
ತಿಳಿಸುತ್ತಾರೆ. ಒಬ್ಬ ಭಿಕ್ಷುಕ ಅನೇಕ ದಿವಸಗಳಿಂದ ಒಂದೇ ಊರಿನಲ್ಲಿ ಭಕ್ಷ 
ಬೇಡುತ್ತಿದ್ದುದರಿಂದ ಯಾರೂ ಭಿಕ್ಷೆಯನ್ನು ಕೊಡಲಿಲ್ಲ. ಬೇರೆ ಊರಿಗಾದರೂ 
ಹೋಗಿ ಭಿಕ್ಷೆಯೆತ್ತೋಣ ಎಂಬ ಭಾವನೆಯಿಂದ ಮತ್ತೊಂದು ಊರನ್ನು ಅರಸಿ 


16 


ಹೊರ ರಟದ್ದಾ ನೆ. ದಾರಿಯಲ್ಲಿ ಭೀಕ 'ನಾದ ಕಾಡು. ಇವನು ಕಾಡಿನಲ್ಲಿ ಹೋಗು 
ತ್ರಿದ್ದಾ ಗೆ ತ ಮನ್ಸಾ ರಾಯಣನು ಮತ್ತು ಶ್ರಿ "ದೇವಿಯು ಆಕಾಶ ಮಾರ್ಗದಲ್ಲಿ 
ಚರಿಸು ದ್ರಾ ರೆ ತಾಯಿಯಾದ ತ್ರಿ 'ಜೀನಿಷ್ಕು, ಹೊಟ್ಟ ಗಿದ ಈ ರೀತಿ ಕಷ್ಟ 
ಪಡುತ್ತಾನಲ್ಲ ಇವರಿಗೆ ಏನಾದರೂ ಡೋಣ, ಎಂದು ಗೆ ಹೇಳ 
ದಾಗ್ಕ 3 )ಿಸಿಮನ್ಹಾ ರಾಯಣನು ಇದು ಸಾಧ್ಯ ನಿಲ್ಲ. ಇದನ್ನು ಅನುಭವಿಸಲು 
ಇವನು ತೊಬ್ಬಟ್ಟನ ವನಲ್ಲ ಎಂದನು. ಎಂ ಗಲಿ ಕೊಟ್ಟು ನೋಡೋಣ 
ಎಂದು ಶ್ರೀದೇವಿ ಬಲಾತ್ಮರಿಸಿದಾಗ ವರಮಾತ ನು ಒಂದು ಹಣದ ಗಂಟನ್ನು 
ಅವನು ಬರುವ ದಾರಿಯಲ್ಲಿ ಇಟ್ಟನು. ಭಿಕುಕನಿಗೆ ಈಗ ಮನಸ್ಸಿ ನಲ್ಲಿ ಒಂದು 
ಯೋಚನೆ ಬಂದಿತ್ತು ನಾನು ಆಹಾರವಿಲ್ಲದೆ ಕಷ್ಟಪಡುತ್ತಿದ್ದರೂ "ಪೂರ್ವಜನ್ಮ 
ಮಕ ತದಿಂದ ಕಣ್ಣು ದ ಚೆನ್ನಾಗಿ ಕಾಣಿಸುತ್ತವೆ. ಆಹಾಗನಿಲ್ಲದೆ, 
ಕಣ್ಣು ಗಳೂ ಕಾಣಿಸಜಿ ಇನ್ನೂ ಅನೇಕ ಜೆ ಭಿಕ್ಷುಕರು "ಜೇಸಿ. ಮುಂದೆ ನಡಿ 
ಯುತ್ತಾ ರೆ ನೋಡೋಣ ಎಂದು ಯೋಚಿಸುತ್ತಾ ಅವನು ಸಣ ನ್ನ ಮುಚ್ಟಿ 
ಕೊಂಡು ನಡೆದನು. ಹಣದ ಗಂಟು ಇದ್ದ ಜಾಗವನ್ನು ಜಟ ನು 
ತಣ ನನ್ನು ತೆರೆದು. ಆದ್ದ ರಿಂದ ವರಮಾತ. ಮನು ಯಾವುದನ್ನು ಅನುಗ್ರ ಜಿಸಿ 
ದರೂ ಅವನ್ನು ಅನುಭವಿಸುವ ಸುಕ್ಕ ತವನ್ನು. ನಾವು ಮಾಡಿರಜೀಕು. ಇದ 
ರಂತೆಯೇ ಮತೊ ಬ್ಬ ವಕು! ಮರಡತುದಿಯಲ್ಲಿ ನಿಂತು ಬುಡವನ್ನು 
ಕಡಿಯುತ್ತಿ ದ್ದನು. ಆಗ ಶ್ರೀದೇವಿಯು ಇವನನ್ನು ರಕ $ನೋಣನೆಂದಳು. 
ಆಗ ವರಮಾತ್ಮನು ಅವಳನ್ನು ಕುರಿತು ಆ ಮೂರ್ಬನು " ಅಮ್ಮ್ಮಾ' ಎಂದು 
ಕೆಳಗಡೆ ಬಿದ್ದರೆ ನೀನು ರಕ್ಷಿಸು " ಅಪ್ಪಾ? ಎಂದು ಕೆಳಗೆ ಬಿದ್ದರೆ ನಾನು 
ರಕ್ಷಿನುಕ್ತೀನೆ ಎಂದನು. "ಅದರೆ ಮೂರ್ಜನು ಬೀಳುವಾಗ * ಆಯ್ಯೋ 
ಎಂದು ಳಗೆ ಬಿದ್ದು ಇತ್ತೆ ನು. ಆದ್ದರಿಂದ ಜೀವಿಸಕೂಡಡೆಂದಿರುವಾಗೆ 
ಅಂತಹ ಮಾತು ಹೊರಡಲಾರವು. 


ಯೋಮೇ ಗರ್ಭಗತಸ್ಕಾತಿ ವೃತ್ತಿಂಕಲ್ಪಿತಪಾಸ್ರ್ರಭುಃ | 
ಶೇಷವೃತ್ತಿ ನಿಧಾನೇಷಿ ಕಿಂಸುಪ್ತ ಸೋಥನಾ ಮೃತಃ | 


ಶಿಶುವು ಗರ್ಭದಲ್ಲಿರುವಾಗಲೇ ಪರಮಾತ್ಮನು ಅದಕ್ಕೆ ಆಹಾರಾದಿಗಳನ್ನು ಸಿದ್ದ 
ಪಢಿಸಿದ್ದಾನೆ ಹೀಗಿರುವಾಗ ನಾವು ಅವನನ್ನು ಆಶ್ರಯಿಸಿದ ನಂತರ 


17 


ಪರಮಾತ್ಮ ನೇನು ನಿದ್ರಿಸುತ್ತಿದಾ _ನೆಯೇ ಅಧವಾ ಮೆ i. ನೆಯ 9 
ಎಂದು. ಹರಾ ಜಾತಾ ಜಂ ಪ್ರೊ ರೀತಿ ಶಿಷ್ಯರಿಗೆ ಉಪದೆ ಶಮಾಡಿ ಅವರು 


ಪ್ರಾಣತ್ಯಾಗ ಮಾಡುವುದನ್ನು ತಪ್ಪಿ ಸಿದರು. 


ತಾವು ವೈ ಕುಂಠವಾಸಿಗಳಾಗುನುದಕ್ಕೆ ಮುಂಚೆ ರಾಮಾನುಜರು ಶಿಷ್ಯರಿಗೆ 
ಕೆಲವು ಹಿತವಚನಗಳನ್ನು ಉನದೇಶಿಸಿದರು. 


ಭಾಷ್ಯತ್ತೆ ಪ್ರ ಪ್ರವತ್ತಿ ೯ಪ್ಪಿತ್ತ ಲ್‌ -ಗುರುಮುಖವಾಗಿ ಶ್ರೀಭಾಷ್ಯ 
ವನ್ನು ಅಧ್ಯಯ ನ ಮಾಡಿ ಅದನ್ನು” ಪ್ರನಚನ ಮಾಡುವುದು ಪ ತಿಯೊಬ್ಬ 
ತಿ ಲೇವೈಷ್ಣ ವನೂ ಮಾಡಬೇಕಾಡೆ ಮೊದಲನೆಯ ಕೈಂಕರ ಶಿ ಶ್ರೀಧಾಷ್ಯದಲ್ಲೇ 
ಮಂಗಳ ಶ್ಲೋಕದಲ್ಲಿ " ಭೌಮಾಃ ಓಬಂತ್ತನ್ಸ ಹಂ > ಭೂಸುರರು ಈ ಅಮೃತ 
ವನ್ನು ಸದಾ ವಾನ ಮಾಡಲಿ ಎಂದು ಆಶಿಸಿದರು ಆಚಾರ್ಯ ರಾಮಾನುಜರು. 
ಇದು ಸಾಧ್ಯವಾಗಡಿದ್ದ ಪಕ್ಷದಲ್ಲಿ. 


2 ಅರುಳಿಚ್ಛೆಯಲ್ಕೆ ಕೇಟ್ಟು ಪ ಶ್ರವರ್ತಿಪ್ಪಿತ್ತಲ್‌  ಆಳ್ವಾರ್‌'ಗಳು 
ಹಾಡಿರುವ ದಿವ್ಯ ಪ್ರಬಂಧಗಳನ್ನು ಅಸ್ಕೈಯನ ಮಾಡಿ ಒವೆಗಳು ಎಕ್ಲಿಡೆಯಲ್ಲೂ 
ಹರಡುವಂತೆ ಮಾಡುವುದು. ಪರಾಶರ ಭಟ್ಟರ ಅಭಿಪ್ರಾಯದಲ್ಲಿ ವಿಷ್ಣು 
ಪುರಾಣ ಮೊದಲಾದ ಗ ಗೃಂಧಗಳಿಗಿಂತ ದಿವ್ಯಪ್ಪ ಪೃಬಂಧಗಳು ಇನ್ನೂ ಹೃ ; ದೆಯಂಗ 
ಮವಾದುವು. (ಸರಾಶರಪ್ರಬಂಧಾದಹಿ ಚಿತ ತ್ನರಂಜಕತಮೇ) " “ಕಳೊ ರಾರ್‌ 
ವಾನವರ್‌ಗಳೆ ತೆವಿಕ್ಸಿನಿಯೆ ಶೆಂಜೊಲ್‌ ' ಕೇಳಿದವರ ಕಿನಿಗಳಿಗೆ ಇಂಪಾದ 
ಸುಂದರ ಸೂಕ್ತಿಗಳಿವು. ಇದೂ ಸಾಧ್ಯವಾಗದಿದ್ದಲ್ಲಿ. 


ಉಹಂದೆರುಳಿನ ಚ ಭಾಷ. ಅಮುದುಪಡಿ ಶಾತ್ಮುಪಡಿ ತಿರು 

ಇ; ತಿರುವಿಳಕ್ಕು ಸಮರ್ಪಿತ್ರಲ್‌, ಭಗವಂತನು ಆಶಿಸಿ ಅನುಗ್ರ ಹಿಸಿದ 

ದೇಶಗಳಿಗೆ ನೈ ವೇದ್ಯ, ಗಂಧ ಮಾಲೆ ಮತ್ತು ದೀಪಗಳನ್ನು ಸ ಸಮರ್ಪಿಸು 
ಇದೂ ಸ ಸಾಧ್ಯವಿಕ್ಲದ ಪಕ್ಷದಲ್ಲಿ. 


4 ವ್ವ ಯತ್ತ್ವೈ ಅರ್ಥತ್ತುಡನ್‌--ಅನುಸಂಧಿತ್ತೈಲ್‌ ಗದ್ಯತ್ರೆಯದಲ್ಲಿ 
“ ದ್ವಯ. Be ಡು ಸಹ ಸದೆ ವಂವಕ್ತಾ'” ಎಂದು ಹೇಳಿರುವಂತೆ 


18 


ಯಾವಾಗಲೂ ದ್ವಯುಮಂತ್ರವನ್ನು ಅರ್ಥದೂಡನೆ ಅನುಸಂಧಾನ ಮಾಡು 
ವುದು. ಅದೂ ಇಲ್ಲದಿದ್ದರೆ. 


ಠಿ ಎನ್ನುಡ್ಬೈ ಯವನ್‌ ಎನ್ರು ೮ ಭಿಮಾಥಿವ್ಟಾನೊರು ಶ್ರೀವೈಷ್ಣ ವನ್‌ 
ಅಜಿಮಾನತ್ಕಿಲ್‌ ಒದುಂಗಿ ವರ್ತಿತ್ತಲ್‌ 


ನನ್ನವನು ಎಂದು ಅಭಿಮಾನಿಸುವ ಒಬ್ಬ ಶ್ರೀ ವೈಷ್ಣವನ ಅಭಿಮಾನ 
ದಲ್ಲಿ ಅಡಗಿ ವರ್ತಿಸುವುದು. ಈ ರೀತಿ ಮುಖ್ಯವಾದ ಜೀವನ ಧ್ಯೇಯಗಳನ್ನು 
ತಿವಾದಿಸಿದ ನೆಂತರ ಮತ್ತೆ ಮೂರು ವಿಷಯಗಳನ್ನು ಹೇಳಿದರು : 


(೭. 


1 ಅನುಕೂಲರೊಡನೆ ಸಹವಾಸ ಮಾಡುವುದು. 
9 ವ್ರತಿಕೂಲರ ಸಹವಾಸವನ್ನು ತ್ಯಜಿಸುವುದು. 


ಕ್ರಿ ಉದಾಸೀನರಂತೆ ವರ್ತಿನದಿರುವುದು. 


1 ಅನುಕೂಲರಾದವರು ಭಗವದ್ಭಕ್ತರು. ಅವರನ್ನು ಅತ್ಯಂತ ಭಕ್ತಿ 
ಗೌರವಗಳಿಂದ ಶ್ರೀವೈಷ್ಣವನು ಆದರಿಸಬೇಕು. ಅವರನ್ನು ತಿರಸ್ಕರಿಸಿದ ಪಕ್ಷ 
ದಲ್ಲಿ ಪರಮಾತ್ಮನು ಖಂಡಿತವಾಗಿಯೂ ನಮ್ಮನ್ನು ಅಂಗೀಕರಿಸುವುದಿಲ್ಲ. 


೨ ಭಗವಂತನನ್ನು ದ್ದೆ ್ರೀಷಿಸುವವರು ಸ್ಪತಿಕೂಲರು. ಅವರ ಸಹವಾಸ 
ವನ್ನು ನಾನು ಎಂದಿಗೂ ಮಾಡಬಾರದು. ಯಾರು ಭಗವಂತನನ್ನು ದೆ ್ರೇಷಿಸು 
ತ್ತಾರೋ, ಅವನನ್ನು ಸ್ಮರಿಸುವುದಿಲ್ಲವೋ, ಪುಣ್ಯತೀರ್ಥಗಳ ಪ್ರವಾಸ ಮಾಡಿ 
ದರೂ ಅವರಿಗೆ ಶ್ರೇಷ್ಠವಾದ ಗತಿಯಿಲ್ಲ. ಅವರ ಸಹವಾಸ ಮಾಡಿದವರಿಗೂ 
ಇಂತಹ ಸ್ಪಿತಿಯೇ. 


ಯೇ ದ್ವಿಷಂತಿ ಮಹಾತ್ಮಾನಂ ನ ಸ್ಮರಂತಿ ಚೆ ಕೇಶವಂ | 
ನತೇಷಾಂ ಪುಣ್ಯತೀರ್ಥೇಷು ಗತಿಸ್ಸಂಸರ್ಗಿಣಾಮಹಿ | 


ವಿ ಇ 
ಎನ್ನುತ್ತದೆ ಶಾಸ್ತ್ರ. 


9  ಉದಾಸೀನರು ಸಂಸಾರಿಗಳು. ಅವರ ಸ್ವಭಾವವನ್ನು ಸುಂದರ 
ವಾದ ಕಥೆಯಿಂದ ನಿರೂಪಿಸಿದ್ದಾರೆ ಆಚಾರ್ಯರು: 


19 


ಒಂದು ಸಲ ನಾರದರು ಭೂಲೋಕ ಯಾತ್ರೆ ಮಾಡಿದರು. ಆಗ ಒಂದು 
ಊರಿನಲ್ಲಿ ತುಗ್ಳಿ ಸಂಸಾವಿಗಳಿಗೆ ಬಿಳಿ ಸಳಿಗ್ಗೆ ವೇದಾಂತವನ್ನೂ ಸಾಯಂಕಾಲ 
ವ್ರರಾಣಾದಿ” ಆನ್ನ ಉನವೇಶಿಸುವುದಾಗಿಯೂ ತಿಳಿಸಿದರು. ಕೆಲವೇ ದಿನ 
ಗಳಲ್ಲಿ ವ ವ್ರ ಪಚನ ವನ್ನು ನಿಲಿಸಿ, ತಮ್ಮ ಊರಿಗೆ ಹಿಂದಿರುಗುವುದಾಗಿ ಹೇಳಿದರು. 
ಸಂಸಾರಿಗಳು ತಾರಾಪ ಜು ವಿಚಾರಿಸಿದಾಗ : 


ಅದ 


್ಯ ಪ್ರಭೃತಿ ಯೇ ಲೋಕಾಃ ಯೊೋಯೆಂ ಯೊಯಿಂ 


ವಯಂ ವಯಂ 
ಅರ್ಥಕಾಮಪರಾ ಯೋಯೆಂ ನಾರಾಯಿಣಪರಾ ನಯೆಂಗ॥ 
ವಯೆಂ ತು $0ಕರಾ ನಿಷ್ಣೊ 8 ಯೊಯೆಮಿಂದ್ರಿಯ 
ಕಿಂಕರಾಃ | 
ನಾಸ್ತಿ ಸಂಗತಿರಸ್ಮಾ' ಕಂ ಯುಷ್ಮಾಕಂ ಚ ಪರಸ್ಪರಂ ॥ 


" ಎಲ್ಲೆ ಸಂಸಾರಿಗಳೇ ! ಇಂದಿನಿಂದ ನೀವು ನೀವೇ, ನಾವು ನಾವೇ, ನೀವು 
ಆರ್ಥಳಾಮವರಣ. ನಾವು ನಾರಾಯಣಪರರು. ನಾವು ನಾರಾಯಣನ 
ಸೇವಕರು. ನೀವು ಇಂದ್ರಿಯಗಳಿಗೆ ಅಡಿಯಾಳುಗಳು. ನಿಮಗೂ ನಮಗೂ ಪರ 
ಸ್ಪರ ಹೊಂದುವುದಿಲ್ಲ. ಆದ್ದ ರಿಂದ ನಿಮ್ಮನ್ನು ಸನ್ಮಾರ್ಗಕ್ಕೆ ತರುವುದಕ್ಕೆ 
ಬದಲು ನಾನೇ ನಿಮ್ಮ ಮಾರ್ಗಳೆ ಕೈ ಬರಬಹುದು, ನಾನಿನ್ನು ಹೊರಡುವೆ ನ 
ಹೊರಟರು. ಇದು ಸಂಸಾರಿಗಳ ಸ್ವಭಾವ. ಹೀಗೆ ನಾವು ಅರ್ಧಕಾಮ 
ವರರಾಗಿರದ ವರಮಾತ್ಮ ನ ಉವಾನನೆ ಡುವ! ನಮ ಕರ್ತವ್ಯ. 


ಆಚಾರ್ಯ ರಾಮಾನುಜರು ಅನುಗ್ರ ಹಿಸಿದ ಸಿದ್ದಾಂತದ ಪರಮ ಸಾರ 
ವಿದು. ಉಪನಿಷತ್ತುಗಳಲ್ಲಿ ೫ ವಿಧವಾದ ಶ್ರುತಿಗಳಿವೆ ಭೇದಶೃತಿ ಅಭೇದಶ್ರುತಿ 


ಕೆಲವರು ಭೇದಶ್ರುತಿಗಳಿಗೆ ವ್ರಾಧಾನ್ಯವಿತ್ತು ಅಭೇದಶ್ರುತಿಗಳನ್ನು 
ಕಡೆಗಣಿಸಿದರು. ಮತ್ತೆ ಕೆಲವರು ಅಭೇದಶ್ರುತಿಗಳಿಗೆ ವ್ರಾಧಾನ್ಯನಿತ್ತು ಭೇದ 
ಶ್ರುತಿಗಳನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. 


ನಮ್ಮ ಭಾಷ್ಯಕಾರರು ವೇದವು ಸರ್ವಾಂಶೇ ಪ್ರಮಾಣ. ಆದ್ದರಿಂದ 
ಭೇದಶ್ರುತಿಗಳೂ ಪ್ರಮಾಣ, ಅಭೇದಶ್ರುತಿಗಳೂ ಪ್ರಮಾಣ--ಈ ಎರಡು 


20 


ಶ್ರುತಿಗಳಿಗೂ ಇರುವ ವರಸ್ಪ ರ ವಿರೋಧವನ್ನು ಘಟಕ ಶ್ರುತಿಗಳ ಳಿಂದೆ ನರಿಹೆರಿಸ 
He ಎಂದು ತೋರಿಸಿ ಕೊಟ್ಟರು. ಈ ಫೆಟಕ ಶ್ರುತಿಗಳಿಂದ ಚೇತನಾ 
ಜೀತನಗಳಿಗೂ ಪರಮಾತ್ಮನಿಗೂ ಜೇದವಿಡೆಯೆಂದು ತೋರಿಸಲು ಸಾಧ್ಯ. 
ಅಭೇದನವಿಜೆಯೆಂದು ತೋರಿಸೆಲೂ ಸಾಧ್ಯವಿದೆ. 


ಯಸ್ಯಸೃಥಿವೀ ಶರೀರಂ, ಯಸ್ಯ yal ತಾ ಮೊದಲಾದ ಶ್ರುತಿಗಳು 
ಪರಮಾತ್ಮನಿಗೂ ಮತ್ತು ಜೇವಾತ್ಮನಿಗೂ, ಪ ಮಾತ ನಿಗೂ ಮತ್ತು, 
ಅಜೀತನಗಳಿಗೂ ಇರುವ ಶರೀರ ಶರೀರಿ ಭಾವ As ನ್ನು ತೋರಿಸುತ್ತವೆ 
ಈ ಶರೀರ ಶರೀರಿ ಭಾವವನ್ನು ರಾಮಾನುಜರು ಅತ್ಯಂತ ಹೃದಯಂಗವ ಮವಾಗಿ 
ಶ್ರಿ ಭಾಷ್ಯದಲ್ಲಿ ವಿವರಿಸಿದ್ದಾರೆ. 

ಇದರ ಆಧಾರದ ಮೇಶೆಯೇ ಭೇಡೆ ಮತ್ತು ಅಭೇದ ಎರಡನ್ನೂ 
ಆಚಾರ, ರಾಮಾನುಜರು ಸಮರ್ಥಿಸಿದರು. ಈ ರೀತಿ ಆಚಾರ್ಯ ರಾಮಾನುಜರು 
ಸಂಸಾರಿ ಜೀತನರಿಗೆ ಮಾಡಿರುವ ಉಪಕಾರಗಳು ಅಸಂಖ್ಯ. ಅವರ ಗುಣಾನು 
ಭವನವನ್ನು ಮಾಡಲು ಇಂತಹ ಸದವಕಾಶವನ್ನು ಸಲ್ಫಿ ಸದ ಉಭಯನವೇದಾಂತ 
ಪ ನರ್ತನ ಸಚಿಯವರಿಗೂ, ಅಧ್ಯಕ್ಷ ಸ ಸಾ ನನ್ನ, ಲಂಔರಿಸಿ ಅಲ್ಪಜ್ಞ ಸನಾದ ನನ್ನ 
ಮಾತುಗಳನ್ನು ಕೇಳಿ ಅನುಗ್ರ ಏಸಿದ ಶ್ರಿ ; ಶ್ರೀ "ಜುತಿರಾಜಸ್ವಾ "ಬುಗಳವರಿಗೂ, 
ಈ ಸಭೆಯನ್ನು. ವಕ ದಂಡಿತೆಪಸಾಂಡರಿಗೂ ನನ್ನ. ಅನಂತಾನಂತ 


ವಂದನೆಗಳು. 
ಈ 
ಕ 


ALWAR Printers, Malleswatam, Bangalore-560003 


